ಖಾಸೆಗಿ ಪ್ರಸಾರಕ್ಕಾಗಿ 


ಸಂವಾದ 
೧೬ 


ಸಂಜಾದ ಪ್ರಕಾಶನ, ಮಲ್ಲಾಡಿಹಳ್ಳಿ, ಚಿತ್ರದುರ್ಗ ಜಿಲ್ಲೆ $7? $31 


ಈಸ 


`ಸ. ರಥಂನಾಥ 


೦ಚಿಕೆಯ ಲೇಖಕರು : 


ರಾಘವೇಂದ್ರ ಖಾಸನೀಸ 
213, 8ನೇ ಕ್ರಾಸ್‌, | ಎನ್‌ ಬ್ಲಾಕ್‌, ರಾಜಾಜಿ ನಗರ, ಬೆಂಗಳೂರು - 560 010. 


ಕ. ರಂ. ನಾಗರಾಜ 


ಅಧ್ಯಾಪಕರು, ಕನ್ನಡ ಅಧ್ಯಯನ ಕೇಂದ್ರ. ಜ್ಞಾ ನಭಾರತಿ, ಬೆಂಗಳೂರು - 560 056. 


ಡಿ. ಎಸ್‌. ನಾಗಭೂಷಣ 


"ಕಾರ್ಯಕ್ರಮ ನಿರ್ವಾಹಕ, ಆಕಾಶವಾಣಿ, ಹಾಸನ - 573 201. 


ಅಮಿತಾವ್‌ ಘೋಷ್‌ 


ಖ್ಯಾತ ಇಂಗ್ಲೀಷ್‌ ಕಾದಂಬರಿಕಾರ. ೧ ©!  . ಎಊಲಂ೯ ಉಊಇಇ 


ಜಯರಾಮ ಕಾರಂತ '.: 
ಮನೆ ನಂ. 8-1-151, ಓಕುಡೆ ರಾಂಭಟ್‌ ಓಣಿ, 
ಕುಂಜಿಬೆಟ್ಟು, ಉಡುಪಿ - 576 102 (ದ,ಕ.) 


ಆನಂದ ರುುಂಂರುಂರವಾಡ 


ಮುನ್ಸೀಫ್‌ ನ್ಯಾಯಾಲಯ, ಬನಹಟ್ಟಿ (ಜಮಖಂಡಿ ತಾಲ್ಲೂಕು) 


ಶಾಲಾ ಅಧ್ಯಾಪಕರು, ಗೌನಿಪಲ್ಲಿ - 563 135 (ಕೋಲಾರ ಜಿಲ್ಲೆ). 


ಎಂ. ಆರ್‌. ಕಮಲ 
' 405, “ಉಮಾಶಂಕರ', 9ನೇ ಜಿ ಮುಖ್ಯರಸ್ತೆ, | ಎನ್‌ ಬ್ಲಾಕ್‌, 


ರಾಜಾಜಿ ನಗರ, ಬೆಂಗಳೂರು - 560 010. 


`ಸ. ಉಷಾ 


ಕನ್ನಡ ಅಧ್ಯಾಪಕರು, ಹೊಯ್ಸಳೇಶ್ವರ ಕಾಲೇಜು, 
ಅರಸೀಕೆರೆ -.573 103 (ಹಾಸನ ಜಿಲ್ಲೆ) 


ಆನಂದಕಂದ 


(ದಿವಂಗತ ಬೆಟಗೇರಿ ಕ ೈಷ್ಣ್ಟಶರ್ಮರು) i 

ರಾಘುವೇಂದ್ರ ಪಾಟೀಲ 

ಜೀವಶಾಸ್ತ್ರ ಅಧ್ಯಾಪಕರು, ಪದವಿ ಪೂರ್ವ ಕಾಲೇಜು. 

ಮಲ್ಲಾಡಿಹಳ್ಳಿ - 577 531 (ಚಿತ್ರದುರ್ಗ ಜಿಲ್ಲೆ) 

ಡಾ| ಜಿ. ಎನ್‌. ಸುಮಿತ್ರಾಬಾಯಿ 

ಸಂಸ್ಕೃತ ಅಧ್ಯಾಪಕರು, ಎ.ವಿ.ಕೆ. ಕಾಲೇಜು, ಹಾಸನ - 513 201. 


>» 


ಮ 


ಕಥಾ ಕಮ್ಮಟ 


ಸಂವಾದ-೧೪ರಲ್ಲಿ ನಾವು ಕಾವ್ಯ ಕಮ್ಮಟವೊಂದನ್ನು ನೀಡಿದ್ದೆವು, ಈ ಸಂಚಿಕೆಯಲ್ಲಿ ಕಥಾ 
ಕಮ್ಮಟವೊಂದನ್ನು ಪ್ರಕಟಿಸುತ್ತಿ ದ್ದೇವೆ. ಬೆಂಗಳೂರು ಆಕಾಶವಾಣಿ ಕೇಂದ್ರ ' ತನ್ನ ಸಾಹಿತ್ಯ 
ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ ಈ ಚರ್ಚೆಯನ್ನು ಹಸ್ತಪ್ರತಿ ಮಾಡಿಕೊಟ್ಟವರು ಗೆಳೆಯ 
ಹೆಚ್‌. ನಾಗರಾಜಪ್ಪನವರು.' ಆಕಾಶವಾಣಿ'ಹಾಗೂ ಈ ಗೆಳೆಯನಿಗೆ ಸಂವಾದ ಯಣಿಯಾಗಿದೆ. 
ಸಂ.3 


ಡಿ. ಎಸ್‌. ನಾಗಭೂಷಣ: . ಇಂದಿನ ನಮ್ಮ ಕಥಾಕಮ್ಮಟಕ್ಕೆ ಪರಿಣತರಾಗಿ 
ಬಂದಿದ್ದಾರೆ ಕನ್ನಡದ ಪ್ರತಿಭಾವಂತ ಕಥೆಗಾರರಲ್ಲಿ ಒಬ್ಬ ಕೆನಸಿದ ರಾಘವೇಂದ್ರ 
ಖಾಸನೀಸರು ಹಾಗೂ ಪ್ರತಿಭಾವಂತ ವಿಮರ್ಶಕರಲ್ಲಿ ಒಬ್ಬ ರಾದ ಕಿ. ರಂ. ನಾಗರಾಜ 
ಅವರು. ನಮ್ಮ ಹಿಂದಿನ ಕಮ್ಮಟ ಭಾಷಾ ಕಮ ಟವನ್ನು ಭಾಷೆಯ ಸೃ 'ಜನಶೀಲ 
ಬಳಕೆ ಎಂದರೇನು ಎಂಬ ಪ್ರಶ್ನೆ "ಯೊಂದಿಗೆ ಮುಕ್ತಾ ಯಗೊಳಿಸಿದೆ ವು. ಆ ಪ್ರಶ್ನೆ 
ಯನ್ನು ಇಂದು ಮತ್ತೆ ಎತ್ತಿ ಗಟ. ಭಾಷೆಯ ಸೃಜನಶೀಲ “ಬಳಕೆಯ ಒಂದು 
ಸಾದ ಕಥಾಪ್ರಕಾರದ ಬಗ್ಗೆ ಚರ್ಚೆ ಮಾಡಹೊರಟದ್ದಿ "ವಿ, ಇಂದಿನ ಚರ್ಚೆ 
ಯಲ್ಲಿ, ಕಥೆ ಅಂದರೇನು, ಕ್‌ ಸಂಸ್ಕ ತಿಯಲ್ಲಿ ಅವು ಮೂಲ ಎಲ್ಲಿದೆ, ಕಥೆ- 
ವರದಿ-ಕಲ್ಪ ಶ್ರ ನೆಗಳ ಅಂತರ್‌ಸಂಬಂಧ, ಕಥಿ ಮತ್ತು ಸವಕಾಜ ಹಾಗೂ ಕಥೆಯಲ್ಲಿ 
ಕ ಬಳಕೆಯ ವೆ ಶಿಷ್ಟ ; ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿಕೊಳ್ಳುವ ಉದ್ದೇಶ 
ಇದೆ. 


ಮನುಷ್ಯ ತನ್ನ ಬಾಲ್ಕದಲ್ಲೇ ಕಥಾಪ್ರಪಂಚವನ್ನು ಪ್ರವೇಶಿಸುತ್ತಾನೆ. ಕಥೆ 
ಕೇಳಿಕೊಂಡೇ ಕಥೆ ಕಲ್ಪಿ ್ಲಿಸಿಕೊಂಡೇ ಆತ ಬೆಳೆಯುತ್ತಾನೆ. ಅಜ್ಜಿಯರು ಹೇಳುವ 
ಜಾನಪದ ಕಥೆಗಳು, ಅಣ್ಣಂದಿರು ಹೇಳುವ ದೆವ್ವದ ಕಥೆಗಳು, ತಂದೆ ತಾಯಂದಿರು 
ಹೇಳುವ ಮಹಾಭಾರತ, ರಾಮಾಯಣ, ಪುರಾಣಗಳ ಮಹಾಕಥೆಗಳು, ಸುದ್ದಿ. 
ವದಂತಿಗಳ ಮೂಲಕ ಬರುವ ಅನ್ಯರ “ಕಥೆ'ಗಳು-ಹೀಗೆ ವಿವಿಧ ತೆರನ, ಸ್ವರದ 
ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ತಾಕುತ್ತಲೇ ಇರುತ್ತವೆ. ಈ ಅರ್ಥ 
ದಲ್ಲಿ ಕಥೆ ಮತ್ತು ಮನುಷ್ಯಜೀವ ಪರಸ್ಪರ ಪೋಷಿಸಿಕೊಂಡೇ ಬೆಳೆಯುತ್ತಿವೆ 
ಯೇನೋ ಎಂಬ ಅನುಮಾನ ಉಂಟಾಗುತ್ತೆ. ಈ ಹಿನ್ನೆ ಲೆಯಲ್ಲಿ ಏಳುವ ಬಹಳ 
ಪ್ರಾಥಮಿಕ ಕುತೂಹಲದ ಪ ಶ್ನೆ ಅಂದರೆ ಮನುಷ್ಯನ ಬದುಕಿನಲ್ಲಿ ಅಥವಾ ಸಂಸ್ಕೃತಿ 
ಯಲ್ಲಿ ಈ ಕಥೆಯ ಪರಿಕಲ್ಪನೆ ಯಾಕೆ Mu, ಮತ್ತು ಹೇಗೆ ರೂಪುಗೊಳ್ತು | 


ಅನ್ನೋದು. ಅಂದ್ರೆ, ಮನುಷ್ಯನಿಗೆ ಒಂದು ಕಥೆ ಹೇಳಬೇಕು ಅಥವಾ ಕೇಳಬೇಕು 


ಅಂತ ಯಾಕೆ ಅನ್ನಿಸತೊಡಗಿತು ? ಕಥೆ ಅನ್ನುವ ಕಲ್ಪನೆ ಹಿಂದಿರುವಂತಹ ಮನುಷ್ಯನ 
ಮನಸ್ಸಿನ ಶಕ್ತಿ ಯಾವುದು? ಈ ಪ್ರಶ್ನೆಗಳೂಂದಿಗೆ ನಾವು ಈ ಚರ್ಚೆಯನ್ನು 
ಆರಂಭಿಸಬಹುದೂಂತ ಕಾಣುತ್ತೆ. ಏನು ಕಿ.ರಂ. ? 


ಕಿ. ರೆ. ನಾಗರಾಜ: ನೀವೇ ನಿಮ್ಮ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಕಥೆ 
ಒಂದು ವಿಶ್ವವ್ಯಾಪಕ ಕಲೆ, ಮನುಷ್ಯ ಬರವಣಿಗೆಯನ್ನು ತಿಳಿಯುವುದಕ್ಕೆ ಮುನ ವೇ 
ರೂಪುಗೊಂಡಂತಹ ಒಂದು ಕಲೆ ಇದು. ಬೇಟೆಯ ಮೇಲೆ ಅವಲಂಬಿಸಿದಂತಹ 
ಮನುಷ್ಯ ತನ್ನ ಪ್ರತಿನಿತ್ಯದ ಬೇಟೆಯ ವಿವರಗಳನ್ನು ಮತ್ತೊಬ್ಬನಿಗೆ ವಿವರಿಸಿ 
ಕೊಳ್ಳೊ ' ಕಾಲಕ್ಕೆ, ದಿನನಿತ್ಯದ ಮನುಷ್ಯನ ಚಟುವಟಿಕೆಗಳನ್ನು ಮತ್ತೊಬ್ಬನಿಗೆ 
ನಿರೂಪಿಸಿಕೊಳ್ಳು ತ ಕಾಲಕ್ಕೆ ಈ ಕತೆ ಅನ್ನೋದು ಆರಂಭವಾಗಿರಬಹುದು. 
ಒಂದು ಬಹಳ ಪ್ರಸಿದ್ಧ ವಾದ ಮಾತಿದೆ. ಕಥೆಗೆ ಕಾಲಿಲ್ಲ ಅಂತ. ಹೀಗಾಗಿ ಕಥೆ ಮಾನವ 
ಸಂಸ ಸತಿಯ ಅವಿಭಾಜ್ಯ ಅಂಗವಾಗಿ ರೂಪುಗೊಂಡದ್ದು ತುಂಬಾ ಕುತೂಹಲದಾಯಕ 
ವಾದಂತಹ ಒಂದು ದೊಡ್ಡ ಚರಿತ್ರೆಯನ್ನು ಪಡಕೊಡಿಂದೆ. ಈಜಿಪ್ಟ್‌ನಲ್ಲಿ ಕ್ರಿ.ಪೂ. 
3200ರ ಹೊತ್ತಿಗೆ ಕಥೆ ಆರಂಭವಾಯಿತು ಅಂತ ಕೆಲವು ಸಂಶೋಧಕರು ವಿವರಿಸ್ತಾರೆ. 
ಆದರೆ ಅದನ್ನು ನಿಖರವಾಗೇನೂ ಹೇಳುವಂತಿಲ್ಲ. ಉದಾಹರಣೆಗೆ ಜಾತಕದ ಕಥೆ 
ಗಳು, ಈಸೆ ಪನ ಕಥೆಗಳು, ಪಂಚತಂತ್ರದ ಕಥೆಗಳು, ಅರೇಬಿಯನ್‌ ನೈಟ್ಸ್‌ 
ಕಥೆಗಳು-ಹೀಗೆ ಕಥೆಯ ಒಂದು ದೊಡ್ಡ ವಲಯವೇ ನಮ್ಮ ಮುಂದೆ ಇದೆ. ಅದು 
ಕಾಲಕ್ರಮದಲ್ಲಿ ಹೆಚ್ಚು ಹೆಚ್ಚು ಬೇರೆ "ಚೀರೆಯಾದಂಥ ಪ್ರಯೋಗಗಳಿಗೆ ಗುರಿಯಾ 

ತ್ತಾ ಮನುಷ್ಯ ಸಂಸ್ಕೃತಿಯಲ್ಲಿ ಅದು ಸೂಕ್ಷ್ಮಗೊಳ್ಳುತ್ತಾ ಇವೊತ್ತು ಬಹಳ 


ಮುಖ್ಯವಾದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. 


ಡಿ. ಎಸ್‌. : ಮಾನವ ಸಂಸ್ಕೃತಿಯಲ್ಲಿ ಕಥೆ ಮೂಡಿದ್ದರ ಒಂದು ರೀತಿಯ 


ಐತಿಹಾಸಿಕ ಹೆಜ್ಜೆಗಳನ್ನು ಕಿ.ರಂ. ಗುರುತಿಸಿದರು. ಖಾಸನೀಸರು, ಕಥೆ ಅಂದರೆ : 


ಮೂಲತಃ ಏನು ? ಸಾಹಿತ್ಯರೂಪವಾಗಿ ಅದು ಬೆಳೆದುಬಂದ ಕ್ರಮ ಯಾವುದು 
ಅನ್ನೋದರ ಬಗ್ಗೆ ಹೇಳಬಹುದು. 


ರಾಘವೇಂದ್ರ ಖಾಸನೀಸ : ಆದಿಮಾನವನು ನಡೆದ ಘಟನೆಗಳನ್ನು ಅವು 
ನಡೆದಂತೆ, ನಡೆದ ಕ್ರಮದಲ್ಲಿ ಹೇಳುತ್ತಿದ್ದ ಕ್ರಮವೇ ಕಥೆಯ ಮೂಲ ಆಗಿರಬಹುದು. 
ಕತೆ ಕೇಳುತ್ತಿದ್ದವನ ಪ್ರತಿಕ್ರಿಯೆಯಲ್ಲಿ ಅಭಿವ್ಯಕ್ತವಾಗುತ್ತಿದ್ದ ಉದ್ವೇಗ, ಕುತೂಹಲ, 
ಸಂತೋಷ, ನಿರಾಶೆ ಮುಂತಾದ ಭಾವನೆಗಳು ಕಥೆ ಹೇಳುವವನಿಗೆ ತನ್ನ ಕಥೆ ಹೇಳುವ 


ಲ /ಸಂವಾದ 


ತಂತ್ರವನ್ನು ರೂಪಿಸಲು ಸಹಾಯಕಾರಿಯಾಗಿರಬೇಕು. ಅದೇ ಮುಂದೆ ಕಾಲ ಕಳೆ 
ದಂತೆ ಬೆಳೆದು ಸೂಕ್ಕಾತಿಸೂಕ್ಷ್ಮವಾದ ಕಥಾತಂತ್ರೆ Story telling technique 
ಆಗಿ ಪರಿವರ್ತಿಸಿತು. ವೇದಗಳಲ್ಲಿ, ಪುರಾಣಗಳಲ್ಲಿ, ಬೈ ಬಲ್‌ ಮುಂತಾದ ಧರ್ಮ 
ಗ್ರಂಥಗಳಲ್ಲಿ ಉಪಕಥೆಗಳಾಗಿ ಕಥೆ ಹುಟ್ಟಿ ಕೊಂಡಿತು. ಇದುವರೆಗೆ ಕಥೆಗಳಲ್ಲಿ ಹೇಳುವ 
ವಿಷಯ ಮುಖ್ಯವಿತ್ತೇ ವಿನಃ ಅದನ್ನು ಹೇಳುವ ರೀತಿ ಅಲ್ಲ. ಒಂದರ್ಥದಲ್ಲಿ 
ರಾಮಾಯಣ-ಮಹಾಭಾರಶದಲ್ಲಿ ಕ್‌ ಘಟನೆಗಳು ಉಪಕಥೆಗಳೇ. ಬೈಬಲ್‌ನಲ್ಲಿ 
ಬರುವಂತಹ ಪ್ರಾಡಿಗಲ್‌ ಸನ್‌ ದೃಷ್ಟಾಂತ ಇದಕ್ಕೆ ಇನ್ನೊಂದು ಉದಾಹರಣೆ. 


ಔನ ಮುಖ್ಯ ಘಟ್ಟವೆಂದರೆ ಅರೇಬಿಯನ್‌ ನೈ ಟ್‌ ಕಥೆಗಳು, 
ಬೊಕಾಶಿಯೋನ ಘಣಕಾಷ್‌ ಕಥೆಗಳು ಹಾಗೂ ಚಾಸರ್‌ನ ಕ್ಯಾ ed ಟೇಲ್ಸ್‌ 
ಇವು ತಾಂತ್ರಿಕವಾಗಿ ಹೆಚ್ಚು ಪರಿಪೂರ್ಣವಾಗಿ ಬೆಳೆದ ಕಥೆಗಳಾಗಿದ್ದು , ಅದರಲ್ಲೂ 
'ಬೊಕಾಶಿಯೋನ ಡೆಕಮೊರಾನ್‌ ಕಥೆಗಳು, ಸಮಾಜದ ವಿಶಿಷ್ಟ ವರ್ಗಗಳ ಕಟು 
ವಿಮರ್ಶೆ ಮಾಡುವ ಪ ಪ್ರಯತ್ನ ಗಳು. ಮುಂದೆ i ಅಮೆರಿಕಾದ ತೆ 
ಎಡ್ಲ ರ್‌ ಅಲೆನ್‌ಪೋ, ಓ'ಹೆನ್ರಿ, ಫ್ರಾನ್ಸ್‌ ನಲ್ಲಿ ಗಾಯ್‌ ದ ಮೊಪಾಸಾ, ರಷಿಯಾದ 
eo, ಇಂಗ್ಲೆ ೦ಪ್‌ನಲ್ಲಿ ಸರ್‌ ಆರ್ಥರ್‌ ಕಾನನ್‌ ಡಾಯ್ಡ್‌ ಮುಂತಾದ ಪ್ರತಿಭಾ 
ಶಾಲಿ ಕಥೆಗಾರರು ಹುಟ್ಟಿ ತಾಂತ್ರಿಕವಾಗಿ ಮಹತ್ವ ದ ಸತ್ಯಾ ಪ್ರಕಾರವೆಂದು ಸಣ್ಣ | 
ಕಥೆಯ ಪರಿಪೂರ್ಣತೆಗೆ ಹತತ. 


ಡಿ.ಎಸ್‌.: ಭಾರತೀಯ ಸಂಸ್ಕೃತಿಯಲ್ಲಿ ಕಥನಕ್ರಮ ಬೆಳೆದು. ಬಂದ ಬಗ್ಗೆ ಬಗ್ಗೆ 
ಕಿ.ರಂ. ಏನಾದ್ರೂ ಹೇಳಲು ಇಷ್ಟಪಡ್ತೀರಾ? : 


ಕಿ.ರಂ. : ಐತಿಹಾಸಿಕವಾಗಿ ಭಾರತೀಯ ಸಂಸ್ಕೃ ತಿಯಲ್ಲಿ ಕಥೆ ಬಹಳ ಹಿಂದಿನ 
ಕಾಲದಿಂದಲೂ ರೂಪುಗೊಳ್ತಾ ಬಂದಿದೆ. ಕಾನದ ಕಥೆಗಳು, ದೃ ಷ್ಟ್ರಾ ೦ತ ಕಥೆಗಳು, 
ಖಾಸನೀಸರು ಪ್ರಸ್ತಾಪ ಮಾಡಿದಂತಹ ಉಪಕಥೆಗಳು- ಇವುಗಳೆಲ್ಲಾ ಎಲ್ಲ ಪ್ರದೇಶಗಳ . 

ಭಾಷೆಗಳ ಸಂದರ್ಭದಲ್ಲಿ ವಿಕಾಸಗೊಂಡಿರುವಂಥದ್ದೆ ೇ ಆಗಿವೆ. ಆದ್ದ ರಿಂದ ಕಥೆ ಬೆಳೆದ 
ಕ್ರಮವನ್ನು ನಿರ್ದಿಷ್ಟ ದೇಶ-ಕಾಲಮಾಕಕ್ಕೆ ಅಂಟಿಸಿ ಹೇಳೋದು ತುಂಬಾ ಕಷ್ಟ 
ಆಗುತ್ತೆ. ಏಕೆಂದರೆ” ಬಹಳ ಮಹತ್ವ ದ "ಕಥೆಗಳನ್ನು ನಾವು' ಉಪನಿಷತು ಗಳಲ್ಲಿ 
ಕೂಡಾ ಕಾಣಬಹುದು. ನನಗೆ ಇಲ್ಲಿ ಬಹಳ ಮುಖ್ಯ ಆಸಕ್ತಿ ಪ್ರಾಚೀನ ಕಥನ 
ಕಲೆಗಿಂತ ಹತ್ತೊಂಭತ್ತನೇ ಶತಮಾನದ ಮತ್ತು ಅದರ ಅನಂತರದಲ್ಲಿ ವಿಕಾಸಗೊಂಡ 
ಕಥಾಪ್ರಕಾರ ಹೆಚ್ಚು ಗಮನಾರ್ಹ ಅನ್ನಿ ಸೋದು. 


ಡಿ.ಎಸ್‌.: ಯಾವ ಅರ್ಥದಲ್ಲಿ ? 


ಜುಲೈ-ಆಗಸ್ಟ್‌ ೧೯೯೦/೫ 


ಕ.`ರಂ. :: ಅಂದರೆ ಹೊಸ ಸಾಹಿತ್ಯ ಪ್ರಕಾರವಾಗಿ ಯಾವುದಕ್ಕೆ ರ! 
ವಾದಂತಹ ಓದುಗರಿದ್ದಾರೆ ಮತ್ತು ಒಂದು ಸಾಹಿತ್ಯಪ್ರಕಾರವಾಗಿ ವಿಕಾಸಗೊಂಡಂತಹ 
ಸಣ್ಣ ಕಥೆ ಅಂತ ನಾವು ಯಾವುದನ ಕೆ ಕರೀತೀವಿ ಆ ಮಾಧ್ಯಮ ಹೆಚ್ಚು ಪಃ ಹೊತ್ತು 
ವಿಶ್ಲೇಷಿಸಬೇಕಾಗಿರುವ, ವಿಚಾರ ಮಾಡಬೇಕಾಗಿರುವಂಥ ಒಂದು ಅಂಶ. ಅಲ್ಲದೆ 
ಇನ್ನೆಲ್ಲವೂ ಒಂದು ರೀತಿ ಕಥಾಸಾಹಿತ್ಯ ಅಂತ ಅನ್ನುವುದು ಹಿಂದೆ ಕಾವ್ಯದ ಮುಖೇನ 
Present ಆಗ್ತಾ ಇತ್ತು. ಈಗ ಕನ್ನಡ ಸಾಹಿತ್ಯವನ್ನೇ ತಗೊಳ್ಲಿ ಕ ೧೦ನೇ ಶತ 
ಮಾನದಿಂದ ೨೦ನೇ ಶತಮಾನದ ತನಕ ಕಥೆಯೇ ಕನ್ನಡ ಸಾಹಿತ್ಯದ ಕೇಂದ್ರ: ನೆಲೆ." 
ಪಂಪನಂತಹ ಕವಿಯ ಕಾವ್ಯವೂ ಕಥೆ ಮೂಲಕ ಪ್ರಕಟಗೊಳ್ಳು ಿವಂಥಾದ್ದು A 
ಹರಿಹರನ ರಗಳೆಗಳು, ಕುಮಾರ ವ್ಯಾಸ, ರಾಘವಾಂಕನ ಕಾವ್ಯ- ಇವೆಲ್ಲ ಕಥಾಕೇಂದ್ರಿತ | 
ವಾದವುಗಳು. ಆದರೆ ೧೯ನೇ ಶತಮಾನದ ನಂತರ ಸಣ್ಣ ಕಥೆ ಎನ್ನುವಂತ ಪ್ರಕಾರ 
ಆರಂಭವಾಗಿ ಅದಕ್ಕೇ ವಿಭಿನ್ನ ವಾಗಿರುವಂಥ, ವಿಶಿಷ್ಟ ೈವಾಗಿರುವಂಥ ಲಕ್ಷಣಗಳನ್ನು 
ನಾವು ಅನ್ವಯ ಮಾಡ್ತೀವಿ. ಕಥೆ ಅಂತ ಖಚಿತವಾಗಿ ಹೇಳುವಂತಹ ಒಂದು ' 
ಶಿಸ್ತಿಗೆ ಒಳಪಟ್ಟ ನಿರ್ದಿಷ್ಟ ತಂತ್ರ. ಧೋರಣೆ ಮತ್ತು ಅದಕ್ಕನುಗುಣವಾದಂತಹ 
ಭಾಷೆಯ ಬಳಕೆ ಇವುಗಳೆಲ್ಲ ಪ್ರಕಟಗೊಂಡು, ಬಹಳ ಹೆಚ್ಚು ಅದನ್ನ ನಯಗೊಳಿಸಿ | 
ದಂತಹ ಒಂದು ಮಾಧ್ಯಮವನ್ನಾಗಿ ರೂಪಿಸಿದಂತಹ ವಿಚಾರವನ್ನು ಗಮನಿಸ್ತೀವಿ. 
i | ‘1 p 
ಡಿ.ಎಸ್‌.; ಈ ಹಿನ್ನೆಲೆಯೊಂದಿಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗಬಹುದೂಂತ | 
ಕಾಣುತ್ತೆ. ಕಥೆ ಅಂದರೆ ಮೂಲತಃ ಏನು ಎನ್ನುವ ಪ್ರಶ್ನೆಗೆ ನೀವಿಬ್ರೂ ಉತ್ತರ 
ಕೊಡ್ತಾ, ನಡೆದ ಘಟನೆಗಳ ನಿರೂಪಣೆಯಿಂದ ಕತೆ ಆರಂಭವಾಗುತ್ತೆ ಅಂದಿರಿ. 
ಹಾಗಾದ್ರೆ ವರದಿಗೂ ಕತೆಗೂ ಮೂಲಭೂತ ವ್ಯತ್ಯಾಸಗಳು ಎಲ್ಲಿಂದ ಆರಂಭ | 
OE (ಗ ಜಡ '. 


A ಪಯ ಟಯಿನಾ 


ಖಾಸನೀಸ : ಅಂದ್ರೆ ನೀವು ಕೇಳಿದ ಪ್ರಶ್ನೆ ವರದಿಯೂ ಕತೆಯಾಗಬಹುದೇ | 
ಹೇಗೆ ಅಂತ. ಬಹುಶಃ ವರದಿ ಕತೆಯಾಗಲಾರದು. ` ಏಕೆಂದರೆ ನಿರ್ದಿಷ್ಟ ವಿಷಯದ | 
ನಿವೇದನೆಯೊಂದೇ ವರದಿಯ ಗುರಿಯಕಾಗಿದ್ದು ಮೇಲುನೋಟಕ್ಕಷ್ಠೆ TK ಲಭ್ಯವಿರುವ | 
ಮಾಹಿತಿಯನ್ನು ಮಾತ್ರ ಅದು ಒಳಗೊಂಡಿರುತ್ತದೆ. ಕಾರಣ-ಕಾರಕಗಳ 0೩96 | 
and effects ಬಗ್ಗೆ ವರದಿಗಾರ ಅಷ್ಟೊಂದು ತಲೆಕೆಡಿಸಿಕೊಂಡಿರುವುದಿಲ್ಲ. ಈ : 
ಕಾರಣಕ್ಕಾಗಿ ವರದಿ ಕತೆಯಾಗುವುದಿಲ್ಲ. ಆದರೆ ಕತೆಗಾರನು ನಿರ್ಲಿಪ್ತನಾಗಿದ್ದು ' 
ಕಥಾನಕದ ಓಟವನ್ನು ಪಾತ್ರಗಳ ಸ್ವಭಾವಗಳನ್ನು ಹಾಗೂ ಕಥಾಕ್ರಿಯೆಯನ್ನು. 


ವ 
ಮಾನಸಿಕವಾಗಿ ವಿಶ್ಲೇಷಿಸಿದಾಗ ಮೂಡಿಬರುವ ಅನುಭವದ ಒಟ್ಟಾರೆ ಅಭಿವ್ಯಕ್ತಿಯೇ 


೬ /ಸಂವಾದ 


ಎ7 


ಕತೆ. ಕತೆಗಾರನು ಕತೆಯ ಓಟಕ್ಕೆ ಕೃತ್ರಿಮ ಕಡಿವಾಣ ಹಾಕದೆ ರಾಜಸೂಯಯಾಗದ 
ಕುದುರೆಯಂತೆ ಅದನ್ನು ಅದರ ಎ ಬಿಟ್ಟ ರೆ ಅದು ಸುತ್ತಿ ಸೂರೆಮಾಡಬಹುದಾದ 
ಅಭಿವ್ಯಕ್ತಿ ಕ್ರಿಯ ವ್ಯಾಪಿ ಕತೆಯ ಅಡಿಪಾಯ ಗ್‌ ವುದು ನನ್ನ ಗ್ರಹಿಕೆ. 

ಡಿ.ಎಸ್‌ . : ಖಾಸನೀಸರು ಹೇಳಿದ ' ಮಾತುಗಳನ್ನು ಇನ್ನಷ್ಟು ವಿಸ್ತರಿಸಿ 
ಕಿ;ರಂ. ಮಾತಾಡಬಹುದು. ಅದಕ್ಕೆ ಪ್ರೇರಕವಾಗಿ ನನ್ನ "ದೊಂದು ಸಣ್ಣ ಪ್ರಶ್ನೆ. 
ಒಂದು ವರದಿ ಎಲ್ಲಿ ಪ್ರರದಿಯಾಗುವುದು ನಿಂತು ಕತೆಯಾಗಲು ಆರಂಭಿಸುತ್ತೆ ನ 


' ಹರಂ. : ಖಾಸನೀಸರು ಹೇಳಿದ ಹಾಗೆ ವರದಿ ಕತೆ ಅಲ್ಲ. ವರದಿ ಒಂದು 
ನಿರ್ದಿಷ್ಟ ಘಟನೆಯನ್ನು ನಿರೂಪಿಸುವಂಥ ಮಟ್ಟಕ್ಕೆ ಮಾತ್ರ ಸೀಮಿತಗೊಳ್ಳು ತ್ರೈ: 
ಅಷ್ಟೇ 'ಅಲ್ಲದೆ; ವರದಿಯಲ್ಲಿ ವರದಿಗಾರನ ಓಕೆ Vision—ದರ್ಶನ-ಪ್ರಧಾನ 
ಭಾಗಿರಲ್ಲ. | ಬಹಳ ಖಚಿತವಾಗಿ, ನಡೆದ ಸಂಗತಿಯನ್ನು ನಿರೂಪಿಸೋದಷ್ಟೇ 
ವರದಿಯ. ಪ್ರಧಾನ ಉದ್ದೆ ೇೀಶ. : ಆದರೆ ಒಂದು ಕತೆ ಅಂದ್ರೆ "ಅದಕ್ಕೊಂದು ಫಟಿ 
ಇರುತ್ತೆ, ಒಂದು ಸನ್ನಿ ವೇಶ ಇರುತ್ತೆ. ಈ ಘಟನೆ, ಸನ್ನಿ ವೇಶಗಳನ್ನು ನಡೆಸಿಕೊಂಡು 
ಹೋಗುವಂತಹ ಷ್‌ ನಿರ್ಮಿತಿ ಇರುತ್ತೆ. ಅವೆಲ್ಲವೂ. ಒಂದು ಬಕ್ಕ ತೆಯ ಕಡೆಗೆ 
ವಿಕಾಸ ಸಗೊಳ್ಳ ಲು ಬೆಳೆಯುವಂಥದ್ದಾ ಗಿರುತ್ತದೆ. ಕತೆಯನ್ನು ಓದ್ವಾ ಇರತಕ್ಕ ಂಥವ 
ನನ್ನು Wont ಇರತಕ್ಕಂತಹ | ಘಟನೆ, ಸನ್ನಿ ವೇಶ, ಪಾತ್ರನಿರ್ಮಿತಿ ಗ 
ಔೀಲಿಂದ ಮೇಲೆ ಅವರ್ತನಗೊಳ್ಳು ತ್ತಾ ಅವರ್ತನಗೊಳ್ಳು ತ್ತಾ ಒಂದು ನಿರ್ದಿಷ್ಟ 
' ಪರಿಣಾಮದ ಕಡೆಗೆ ಕರೆದುಕೊಂಡು “ಹೋಗುವಂತಿರುತ್ತ ವೆ. ಹೀಗಾಗಿ ವರದಿ ಕತೆ 
ಆಗೋಲ್ಲ. ಆದರೆ ಕಥಾನಕದ ಒಂದು ತಂತ್ರವನ್ನಾಗಿ ವರದಿಯನ್ನು ಬಳಸಿಕೊಳ್ಳ 
ಬಹುದು. ಉದಾಹರಣೆಗೆ ಮಾಸ್ತಿಯವರ ಕತೆಗಳಲ್ಲಿ ನಾನು ಹಿಂದೆ ಕೇಳಿದಂಥ 
ಒಂದು ಘಟನೆಯನ್ನು ನಿಮಗೆ. ಈಗ ನಿರೂಪಿಸುತ್ತೇನೆ ಅಥವಾ ಇಂಥ ಡೈರಿ: 
ಯೊಂದನ್ನು ನಾನು ನಿಮಗೆ ಈಗ ಪ್ರಸ್ತುತಗೊಳಿಸುತ್ತೇನೆ ಅಂತನ್ನೋ ನೀಟು 
ಒಂದು ಅಂಶವಾಗಿ, ವರದಿ ಒಂದು ತಂತ್ರವಾಗಿ ಕತೆಯಲ್ಲಿ ಬಳಕೆಯಾಗಬಹು ದು. 


ಡಿ. ಎಸ್‌. : ಆದರೆ ಒಂದು ಘಟನೆಯಲ್ಲಿ ವರದಿ ಮತ್ತು ಕತೆಗಳೆರಡರ'' 


ಸಾಧ್ಯತೆಯೂ ಇರುತ್ತೆ; ಅದನ್ನು ವರದಿಯಾಗಾದ್ರೂ ಪ್ರಸ್ತುತಪಡಿಸಬಹುದು, 
ಕತೆಯಾಗಾದ್ರೂ ಪ್ರಸ್ತುಪಡಿಸಬಹುದು ಅಂತೀರಾ ? 


ಕಿ.ರಂ. : ವರದಿ ಮೂಲತಃ ಕಲಾತ್ಮಕ ತಂತ್ರಗಳೆಲ್ಲವನ್ನೇನೂ ಒಳಗೊಳ್ಳುವುದಿಲ್ಲ. 
ಆದರೆ ಕತೆಯಲ್ಲಿ ಒಂದು ಕಲಾತ್ಮಕ ತಂತ್ರ ದ ನೆಲೆಗಳ ಮೂಲಕ ಒಂದು ವಿಶೇಷ ಅರ್ಥ 
Sc TK ಹೊರಡುತ್ತ. 


ಜುಲೈ-ಆಗಸ್‌, ೧೯೯೦/೭ 


ಡಿ.ಎಸ್‌.: ಹಾಗಾದ್ರೆ ಕಲಾತ್ಮಕ ವರದಿ ಕತೆಯಾಗಬಲ್ಲುದಾ ? 

ಕ. ರೆಂ.: ಹೂಂ... ಕಲಾತ್ಮಕತೆಯ ವ್ಯಾಖ್ಯಾನವನ್ನು ನಾವೀಗ ಪರಿಶೀಲಿಸ 
ಬೇಕಾಗುತ್ತೆ : ಟಗ. ತೆ. > 4 '`೬4. 
ಡಿ. ಎಸ್‌.. ಈ ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೇ ನಾವು ಇನ್ನೊಂದು 
ಪ್ರಶ್ನೆಯನ್ನು ಕೇಳಿಕೊಂಡು ಮುಂದುವರೀಬಹುದೂಂತ ಕಾಣುತ್ತೆ. ಆಪ್ಪ ಶ್ನೆ, ಕತೆ 


ಹುಟ್ಟು ವುದು ಒಂದು ಘಟನೆಯಲ್ಲೋ ಅಥವಾ ಒಂದು ಸ್ನ ಗ) ಜನಶೀಲ ಮನಸ್ಸಿ ನಲ್ಲೋ 
ಅನ್ನೋದು. 


ಖಾಸನೀಸ: ಕತೆಯೊಂದರ ಹುಟ್ಟು ಒಂದು ಸಂಕೀರ್ಣ ಕ್ರಿಯೆ. ಹೀಗಾಗಿ 
ಅದರ ಉಗಮ ಬೆಳವಣಿಗೆ ಹಾಗೂ ಅಭಿವ್ಯ ಕ್ರಿಗಳನ್ನು ಹಂತ ಹಂತವಾಗಿ ನಿಖರವಾಗಿ 
ಗುರುತಿಸುವುದು ಆಸಾಧ್ಯ. ಘಟನೆಯು ಕೇವಲ ಪ್ರೇರಣೆ ಮಾತ್ರವಾಗಿ, ಕತೆಯ 
ಸರ್ವಾಂಗೀಣ ಬೆಳವಣಿಗೆ: ಲೇಖಕನ ವ್ಯಕ್ತಿತ್ವದ ಕಮ್ಮಟದಲ್ಲಿ ರೂಪ ತಾಳುತ್ತದೆ. 
ಕತೆಯಲ್ಲಿ ಲೇಖಕನ ಸೃಜನಶೀಲ ಮನಸ್ಸಿನ ಕ್ರಿಯೆ ಅಲ್ಲದೆ ಅವನ ಸ ವ್‌ ಬಹು ' 


ಮಟ್ಟಿ ಗೆ ಧ್ವ ನಿತವಾಗಿರ್ದ ದೆ. 


ಕಿ. ರಂ.: ಒಂದು ಕತೆ ಲೇಖಕನು ಲೋಕವನ್ನು ನೋಡುವ "ಮೂಲಕ , 
 ನಿರ್ಮಾಣವಾಗುವಂತಹುದು. ಹೀಗಾಗಿ ಲೋಕದ ಘಟನೆಗಳೇ ಕತೆಯಲ್ಲೂ ಮೈ 
ತಳೆಯುತ್ತವೆ. ಆದರೆ ಹಾಗೆ ಮೈದಳೆಯುವಾಗ ಅದು ಅನೇಕ ಅವಸ್ಥಾಂತರಗಳನ್ನು 
ಪಡೆದುಕೊಳ್ಳದೆ ಅನ್ನು ವುದನ್ನು ನಾವು ವಂರೆಯುವ ಹಾಗಿಲ್ಲ. ಹೀಗಾಗಿ ಕತೆ 
ಹುಟು ವುದು ಒಂದು ಸ ಕಜನಶೀಲ ಮನಸ್ಸಿ ನಲ್ಲಿಯೇ. ಆ ಸ ಗ ಜನಶೀಲ ಮನಸ್ಸು 
ಅದಕ್ಕೆ. ಒಂದು ಆಕಾರ ಕೊಡುತ್ತೆ. ಲೇಖಕ ತನ್ನ ಹಾ ಪ್ರತಿಭೆಯ ಮೂಲಕ 
ಆ ತ ಸನ್ನಿವೇಶವನ್ನು ಒಂದು ಕತೆಯನ್ನಾಗಿ 'ಷಾಡುತ್ತಾ ನೆ. ಆದ್ದರಿಂದ ಕತೆ 
ಹುಟ್ಟುವುದು ಲೋಕದ ಸಂಗತಿಗಳಿಂದಲೇ ಆದರೂ ಅದು ಬೇರೆ ಬೇರೆ ರೂಪಾಂತರ 
ಗಳನ್ನು ಧರಿಸಿ, ಒಂದು ಹೊಸ ಆಯಾಮವನ್ನು ಒಬ್ಬ ಕೆ ಕತೆಗಾರನ ಮೂಲಕ 
| ಪಡೆದುಕೊಳ್ಳು ತ್ರೈ, 


ಡಿ. ಎಸ್‌.: ನಮ್ಮ ಚರ್ಚೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ತರಬಹುದಣಂತ 
ಕಾಣುತ್ತೆ. ನಾವು ಸೃಜನಶೀಲತೆ, ನಿರ್ಮಾಣ ಪ್ರತಿಭೆ, ಅವಸ್ಥಾಂತರ, ರೂಪಾಂತರ 
ಹಾಗೂ ಹೊಸ ಆಯಾಮಗಳ ಮಾತನಾಡುವಾಗ ನಾವು ಸ್ಲೂಲವಾಗಿ ಹೇಳ್ತಾ 
ಇರೋದು ಮನಸ್ಸಿನ ಕಲ್ಬನಾಶೀಲತೆ ಬಗ್ಗೆ ಅನ್ನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಏಳುವ 
ಪ್ರಶ್ನೆ ಅಂದ್ರೆ, ಒಂದು ಲೋಕಸಂಗತಿಗೆ ಕಲ್ಪನೆಯ ಶಕ್ತಿಯ ಸ್ಪರ್ಶ ಮಾಡಿಸಿದರೆ 


೮ /ಸಂವಾದ 


va ಒಂದು ಕತೆಯಾಗಿ ಅರಳುತ್ತೇಂತ ಹೇಳಬಹುದಾ ? ಅಥವಾ ಕಥಾಭಿವ್ಯಕ್ತಿಗೂ 
ಮನುಷ್ಯನ ಕಲ್ಪ ನಾಶಕ್ತಿಗೆ ಇರುವ ಸಂಬಂಧ ಯಾವ ತೆರನದ್ದು, ಎನ್ನು ವ ಪ್ರಶ್ನೆ 
ತಗೊಂಡರೆ. ಖಾಸನೀಸರು ಏನು ಹೇಳ್ತಾರೆ ? 


| ಖಾಸನೀಸ ; ವಸ್ತು ಅಂದರೆ ಕಚ್ಚಾ ಸರಕು ಇದ್ದ ಹಾಗೆ. ಕಲ್ಪ ನೆಯ 
ಮಿಶ್ರಣ ಆ ಹ ೬. ಸಂಸ್ಕರಿಸಿ ಕಲಾಕೃತಿಯನ್ನಾಗಿ “ನಾಡು ತ್ರೈ. ಕತೆಗಾರನಲ್ಲಿ 
ಅಗತ್ಯವಾಗಿ ಇರಬೆ: "ಕಾದ ಪರಕಾಯ ಪ್ರವೇಶ ಶಕ್ತಿ ಕಲ್ಪ ನಾಲೋಕಕ್ಕೆ "ಸಂಬಂಧಿಸಿದ್ದು. 
ಸಂಶೋಧಕನ ಮೂಲಪ್ರೇ:ರಣೆ ಹಾಗೂ ಅತ್ಯುತ್ತವ ) ಲೇಖಕನ ಸಾ ಯು ಮೂಲ 

ಸೆಲೆ ಒಂದೇ. ಅದೇ ತರ್ಕಬದ್ಧ ವಾದ ಕಾಲ್ಬ ನಿಕ ವೈ ಚಾರಿಕ ಶಕ್ತಿ ಜೂಲ್ಸ್‌ ವರ್‌ನಲ್ಲಿ 
ವ್ಯಕ್ತ ವಾಗುವ ವೈ ಜ್ಞಾ ನಿಕ "ಭವಿಷ್ಯ ಹ ” ಹ ಹಾಗೂ 
ಹಂಡೆ ಚನನಗ ನಂತರ ವಿಜ್ಞಾ ನಿಗಳು ಸಾಧಿಸಿದ ಅಂತರಿಕ್ಷ ಪ್ರಯಾಣದ 
ಯಶಸ್ಸು -ಇವೆರಡೂ ಕಲ್ಪನೆಗಳ ಸೆಲೆಗಳ ಉಗಮ ಒಂದೇ. ಹೀಗಾಗಿ ಕತೆ ಹಾಗೂ 
ಗಳ ಸಂಬಂಧ ಪೂರಕವಾಗಿದೆ ಮತ್ತು ಪರಸ್ಪರ ಅವಲಬಿಯರಾಗಿದೆ. 


ಕ್ರಿ ರಂ. : . ಈ ಕಲ್ಪ ನೆ ಅನು ವುದು ಲೇಖಕ ಲೋಕಾನುಭವವನ್ನು ಪರಿಣಾಮ 
ಕಾರಿಯಾಗಿ ಮಂಡಿಸೋದಕ್ಕೆ ಸ ಹೆ ಒಂದು ಮುಖ್ಯವಾದ ಅಂಶ. ಹೀಗಾಗಿ 
ಕಲ್ಪನೆ ಅನ್ನೋದನ್ನ ಇಲ್ಲಿ ಪ ಪ್ರತ್ಯೆ ಕವಾಗಿ ವಿಚಾರ Been ಆಗೊಲ್ಲ. ಲೋಕಾನು 
ಭವವನ್ನು ಎ ಾಾನಾರಳನಗಿ ಮಂಡಿಸೋದಕ್ಕೆ ಬಳಸುವಂಥ ಒಂದು ಮುಖ್ಯ 
ವಾದ ಅಂಶ. ಹೀಗಾಗಿ ಕಲ್ಪನೆ ಅನ್ನೊ (ದನ್ನ ಇಲ್ಲಿ ಪ್ರತ್ಯೇಕವಾಗಿ ಹಾಕೆ 
ಮಾಡೋಕೆ ಆಗೋಲ್ಲ. ಚಟಾ Fm ಕೆಲಾಕೃ $ ಆದಾಗ ಅದು ಕಲ್ಪ ನೇನೋ 
ಅದು ವಸ್ತು ಸತ್ಯವೋ ಅಥವಾ ಲೋಕಸಂಗತಿಯೋ! ಕ . ಅವೆಲ್ಲವೂ ಮೀರಿ ಒಂದಂ 
ಕಲಾಕೃ ತಿಯಾಗಿ ಬಿಡುತ್ತೆ ಅದು. ಹ ' ' 


ಡಿ.ಎಸ್‌. *: ಅಂದರೆ, ನೀನು ಏನು ಹೇಳ ಹೊರಟಿದ್ದಿ ಅನ್ನೊ ದು ಆ ನಿನ್ನ 
ಕಲ್ಪನೆಯನ್ನು  ನಿಯಂತ್ರಿಸುತ್ತೆ (ತ ಅಂತೇನಾದ್ರೂ ನೀವು ಹೇಳೋಕ್ಕೆ 
ಹೊರಟಿದ್ದಿ ರಾ | ಮ 


ಕಿ.ರಂ. : ನಮಗೆ ಒಂದು ಕಲಾಕೃ ತಿಯ Su ಅದು ಬಹಳ ನಿರ್ದಿಷ್ಟ ಮಾಗಿ, 
ನಿಖರವಾಗಿ ಗುರುತಿಸೋಕ್ಕೆ ಆಗೊಲ್ಲ. ಕಲ್ಪ ನೆಯ ಅಂಶ ಯಾವುದೂಂತ. ಜ್‌ y 
ಆ ಕಲ್ಪನೆ ಏನಿದ್ರೂ ಕವಿಯ ಸೃಷ್ಠಿ ಶೀಲತೆಯ ಸಂದರ್ಭದಲ್ಲಿ ಮಾತ್ರ ಕ್ರಿಯಾತ್ಮಕ 
ಜಾ ಅದು ಓದುಗನ ಹತ್ತಿರ ಬಂದಾಗ ಅದು ಕಲ್ಪನೆಯ ಅಂಶ 
ಅನ್ನುವುದನ್ನು ಪ್ರತ್ಯೇಕಗೊಳಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಾದ್ದು ಕೂಡಾ 
ಆಗಿರುತ್ತೆ. ' 

ಶೆ ಜುಲೈ-ಆಗಸ್ಟ್‌ ೧೯೯೦/೯ 


ಡಿ.ಎಸ್‌. ಃ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಬಹುದು ಈ ಪ್ರತಿಭೆ, 
ಕಲ್ಪನೆ ಮೈದಳೆಯುವ ಬಂದಕಿ ಮಾಧ್ಯಮವಾದ ಭಾಷೆ ಕಡೆಗೆ. ನಾವು ಸಾಮಾನ್ಯ 
ವಾಗಿ ಕಥಾ ವಿಮರ್ಶೆಯಲ್ಲಿ, ಇಲ್ಲಿ ಭಾಷೆಯನ್ನು ಸಮರ್ಥವಾಗಿ ದ:ಡಿಸಿಕೊಳ ಲಾಗಿದೆ 
ಅಥಿವಾ ದುಡಿಸಿಕೊಂಡಿಲ್ಲ ಎನ್ನುವ ಮಾತುಗಳನ್ನು ಕೇಳ್ತಾ ಇರ್ರೀವಿ. ಹೀಗಂದ್ರೆ 
ಏನರ್ಥ ಖಾಸನೀಸ್‌ 9 


ಖಾಸನೀಸ : ಕಥಾನಕದ ಸಮರ್ಥ ಸಂವಹನೆಯ ಸಾಧನವಾಗಿ ಮಾತ್ರ ಕಕೆ 
ಯಲ್ಲಿ ಭಾಷೆಗೆ ಸ್ಥಾನವಿದೆ. ಕಾವ್ಯದಲ್ಲಿ, ಕವಿತೆಯಲ್ಲಿ ಇದ್ದಷ್ಟು ಪ್ರಮುಖ ಹೊಣೆ 
ಗಾರಿಕೆ ಭಾಷೆಗೆ ಇಲ್ಲಿಲ್ಲ. ಗದ್ಯಲೇಖನ ಶೈಲಿಯಲ್ಲಿ ವಿಚಾರಗಳನ್ನು. ಭಾವನೆಗಳನ್ನು ' 
ಸುಲಲಿತವಾಗಿ ಹೇಳುತ್ತಾ ವಿಶಿಷ್ಟ ಪರಿಣಾಮಕ್ಕಾಗಿ ವಿಶಿಷ್ಟ ಪದಪುಂಜಗಳನ್ನು ಉಪ 
ಯೋಗಿಸುತ್ತಾ ಹೋಗುವ ಸಕ್ರಿಯ ಭಾಷೆಯೊಂದರ ಅಗತ್ಯವಿರುತ್ತದೆ. ಅತಿರಂಜಿತ 
ಭಾಷೆಯೂ ಒಳ್ಳೆಯ ಕತೆಯ ಅಂತಸ್ಸತ್ತ ಶೈ ವನ್ನು ಕಡಿಮೆ. ವಕಾಡಿಬಿಡಬಹುದು. 
ಗ್ರಾಮೀಣ ಭಾಷೆ, ಗ್ರಂಥಸ್ಥ ಭಾಷೆ, ಶ್ರೀಸಾಮಾನ್ಯನ ಆಡುಮಾತು - ಉಪ 
ಯೋಗಿಸಿದ ಭಾಷೆ ಯಾವುದೇ ಆದರೂ ಕತೆಯ ಅಗತ್ಯಕ್ಕನುಗ:ಣವಾಗಿ ಉಪಯೋ 
ಗಿಸಬೇಕೇ ಹೊರತು ಅನಗತ್ಯವಾದ ಚಮತ್ಕಾರಿಕ ಪರಿಣಾಮಕ್ಕಾಗಿ ಅಲ್ಲ. 


ಕಿ.ರಂ. : ನಾನು ಖಾಸನೀಸರ ಅಭಿಪ್ರಾಯವನ್ನು . ಹಾಗೆ ಒಪ್ಪಲ್ಲ-ಒಂದು 
ಕವಿತೆ ಒಳಗಡೆ ಭಾಷೆಗೆ ಇರತಕ್ಕಂತಹ ಸ್ಥಾನದ ರೀತಿಯಲ್ಲಿ ಸಣ್ಣಕತೆ ಒಳಗಡೆ ಅದರ 
ಸ್ಥಾನ ಅಷ್ಟೇನೂ ಮಹತ್ವದ್ದಲ್ಲ ಅನ್ನೋ ಮಾತನ್ನ. ಖಾಸನೀಸರು ಭಾಷೆಯನ್ನು 
ಒಂದು ಅಂಶವನ್ನಾಗಿ ಮಾತ್ರ ಪ್ರತ್ಯೇಕಿಸಿ ಮಾತನಾಡ್ತಾ ಇದಾರೆ. ಒಳ್ಳೆ ಕಲಾಕೃತಿ 
ಯಲ್ಲಿ ಹಾಗೆ ಭಾಷೆಯನ್ನು ಪ್ರತ್ಯೇಕಿಸಿ ಮಾತನಾಡೋಕೆ ಆಗೊಲ್ಲ. ಯಾಕೇಂದ್ರೆ, 
ಧ್‌ ಸಣ್ಣಕತೆಯ ಮಾಧ್ಯಮವೇ, ಅಥವಾ ಸಾಹಿತ್ಯದ ಮಾಧ್ಯಮವೇ ಮೂಲಭೂತ 
ವಾಗಿ ಭಾಷೆಯನ್ನು ಒಡೆದು ಕಟ್ಟೋದರಿಂದ ನಿರ್ಮಾಣವಾಗುವಂಥದ್ದು . ಭಾವಗೀತೆ 
ಮತ್ತು ಸಣ್ಣ ಕತೆ ಇವೆರಡೂ. ಕೂಡ ಒಂದೇ ರೀತಿಯಾದಂಥ ತೀವ ತೆಯನ್ನು ಪಡೆದು 
ಕೊಂಡಿರು ವಂತಹ ಮಾಧ್ಯಮಗಳು. ಇರಬಹುದು-ಭಾವಗೀತೆ ಒಳಗಡೆ ಅದಕ್ಕೇ ಬೇರೆ 
ರೀತಿಯಾದಂತಹ ಗೆ:ಯತೆ, ಲಯ, ಛಂದೋರೀತಿಗಳು ಮುಖ್ಯ ಆಗಿರಬಹುದಂ. 
ಅದೂ ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಲಂಕೇಶರ “ರೊಟ್ಟಿ” ಅಥವಾ 
ದೇವನೂರ ುಹಾದೇವರ  * ಅಮಾಸ 'ದಂತಹ ಕತೆಗಳನ್ನೇ ನೋಡಿ. 
ಅವಕ್ಕೆ ತನ್ನದೇ ಆದಂಥ ವಿಶಿಷ್ಟ ಲಯವೂ ಇರುತ್ತೆ ಅಲ್ಲಿ. ಒಂದು ರೀತಿ ಕಾವ್ಯದ 
ಸ್ಪರ್ಶದಿಂದ ಕತೆಗೆ ಬೇರೆಯೇ ರೀತಿಯಾದಂಥ ಒಂದು ತೀವ್ರತೆ ಬರುವಂತಾಹದ್ದನ್ನು 
ನೋಡಿದ್ದೀವಿ ನಾವು ಕನ್ನಡದಲ್ಲಿ. ಸ್ವತಃ ಖಾಸನೀಸರೇ ಆ ರೀತಿಯಾದಂಥ ಒಳ್ಳೇ 


೧೦ /ಸಂವಾದ 


ಕತೆಗಳನ್ನು ಬರೆದಿದ್ದಾ ರೆ. ಆದ್ದ ರಿಂದ ಭಾಷೆ ಇಲ್ಲಿ ಎಂಥದ್ದಿ ರಬೇಕು ಅಂತ ಹೇಳ 
ಕ್ಕಾಗಲ್ಲ. ಬಹಳ ಕಷ್ಟ ವಾದ ವಿಚಾರ. 


ಡಿ ಎಸ್‌.: ಪ್ರಶ್ನೆ ಇಲ್ಲಿ ಭಾಷೆ ಎಂಥದ್ದಿರಬೇಕು ಅನ್ನುವುದಲ್ಲ. ಕಥಾಭಿವ್ಯಕ್ತಿಗಾಗಿ 
ಭಾಷೆಯನ್ನು ಸಮರ್ಥವಾಗಿ ದುಡಿಸಿಕೊಳ್ಳು ವುದು ಈವ ಅನು ವುದು. 


.ರಂ.: ಹಾಂ. ಈಗ ಉದಾಹರಣೆಗೆ ಮಾಸ್ತಿಯವರ "ಗೌತಮಿ ಹೇಳಿದ ಕತೆ? 
ಅಥವಾ 4* ಮೊಸರಿನ ಮಂಗಮ್ಮ ?' ತಗೊಳ್ಳಿ. ಅಲ್ಲಿ ಗೊತ್ತಾಗುತ್ತೆ ಭಾಷೆಗೆ 
ಯಾವ ರೀತಿಯಾದಂಥ ತೀವ್ರತೆ ಮತ್ತು. | "ಭಾ ಷೆಗಿರತಕ್ಕಂತಹ immediacy 
ಅಂದರೆ "ಸದ ;ತೆನ? ಎಷ್ಟು ಮುಖ್ಯಾ ೦ತ. ನೆ. BA ಭಾಷಾಕ್ರ ಮಕ್ಕಿ ೦ತ 
ಒಂದು ಧಾ ಭಾಷಾಕ್ರಮ ಇದೆಯ ಲ್ಲಾ ಅದು ಬಹಳ ಸದ್ಯತನವನ್ನು ಅಪೇ 
ಕ್ಷೆಸುತ್ತೈ ಅಂತಹ ಸದ್ಯತನದ ಭಾಷಾಕ್ರಮ ಇದೆಯಲ್ಲಾ ಆ ಭಾಷಾಕ್ರಮ. 
ಯಾವುದೇ ಉತ 7 ಸಣ್ಣ ಕತೆಯ ಜೀವಾಳ. 


ಡಿ ಎಸ್‌.: ಆದ್ರೆ ಕನ್ನಡದಲ್ಲಿ ಅನೇಕ ಸಾಹಿತ್ಯ ಚಳುವಳಿಗಳು ನಡೆದ ಮೇಲೆ 
ಈ ಕಥಾ ರೂಪದಲ್ಲಿ ಭಾಷೆಯ ಬಳಕೆ ಕುರಿತಂತೆ ಕಾಡು ನಮ್ಮ ಕಲ್ಪನೆ ಬದಲಾಗ್ತಾ 
ಬಂದಿದೆ ಅಲ್ವಾ ? ಉದಾಹರಣೆಗೆ ನವೋದಯದ ಕುವೆಂಪು ಅವರ ಧನ ೈಂತರಿಯ 
ಚಿಕಿತ್ಸೆಯ ಭಾಷಾಕ್ರಮಕ್ಕೂ ನಂತರವೇ ಕಾಣಿಸಿಕೊಂಡ ಪ್ರಗತಿಶೀಲ ಭಾರತೀಯ 


ಪ್ರಿಯರ “ಮೋಚಿ? ಕತೆಯ ಭಾಷಾ ಕ್ರಮಕ್ಕೂ ಸಾಕಷ್ಟು ವ್ಯತ್ಯಾಸ ಸ ಇದೆಯಲ್ವಾ ಡಿ 


ಕಿ.ರಂ. : ಭಾಷೆಯ ಕಲ್ಪನೆ ಮತ್ತು ಲೇಖಕನ ಧೋರಣೆ-ಇವೆರಡಕ್ಕೂ 
ಬಹಳ ಸಮೀಪದ ಸಂಬಂಧ ಇದೆ. ಅಷ್ಟೆ ಲ ಅಲ್ಲೆ ನಮ್ಮ ಸಮಾಜದಲ್ಲಿಯಣ ಕೂಡಾ 
ಈ ಭಾಷೆ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗೆ ಪಕ್ಕಾಗಿರುವಂಥದನ್ನ ನೋಡು 
ತ್ವೀವಿ. ಆದ್ದ ರಿಂದ ಸಾಹಿತ್ಯದಲ್ಲಿ ಮಾತ್ರ, ಕತೆಯಲ್ಲಿ ಮಾತ್ರ ಭಾಷೆ ಬದಲಾಗಿ 
ಬಿಟ್ಟಿ ದೇಂತ ಹೇಳಕ್ಕಾಗೊಲ್ಲ. | | i 


ಔ.ವಿಸ್‌.: ಮೂಲತಃ, ಸಮಾಜದಲ್ಲಿ ಆಗತಕ ೈಂಥ ಹ ಸ ಸಾಹಿತ್ಯ ದಲ್ಲಿ 
ಆಗುವಂಥ ಬದಲಾವಣೆಗೆ ಕಾರಣವಾಗಬಹುದು. 


ಕಿ.ರಂ.: ಅದೇ ಕಾರಣ. ಅದೂ ಭಾಷೆಯಲ್ಲಂತೂ ಬಹಳ, ಹೆತ್ತು ವರ್ಷಗಳ 
ಹಿಂದೆ ನಾವು ಉಪಯೋಗಿಸುತ್ತಿ ದ್ದ ತಹ ಭಾಷಾ ಕ್ರಮಕ್ಕೂ ಇವೊತ್ತು ನಾವು 
ಬಳಸಿರತಕ್ಕಂತಹ ಭಾಷಾಕ್ರಮಕ್ಕೂ "ಎಷ್ಟೊ € ವ್ಯತ್ಯಾಸ ಸ ಇದೆ. ಇ ಉದಾಹರಣೆಗೆ 
ಶ್ರೀಕೃಷ್ಣ "ಆಲನಹಳ್ಳಿ ಮತ್ತು ನೂರ ! ಮಹಾದೇವ ಅವರ ಕತೆಗಳನ್ನು ನಾವು 
ಓದಿದಾಗ ನಮಗೆ ಕನ್ನ ಡ ಗದ್ಯದ ಸ್ವರೂಪ ಅಥವಾ ಕಥಾ ಭಾಷೆಯ ಸ ರೂಪ 
ಹೇಗೆ ಹೊಸ ಮಜಲುಗಳನ್ನು ಪಡಕಿಸಿಂಡಿದೆ ಅನ್ನೋದು ಕಾಣುತ್ತೆ. ಅಲ್ಲೆ ನೋಡಿ, 


ಜುಲೈ-ಆಗಸ್ಟ್‌ ೧೯೯೦/೧೧ 


ನವ್ಯ ಕತೆಗಾರರಾದಂಥ ಅನಂತಮೂರ್ತಿ, ಲಂಕೇಶ, ಚಿತ್ತಾಲ, ದೇಸಾಯಿ, ತೇಜಸ್ವಿ, 
ಖಾಸನೀಸ. ಇವರ ಕಥಾಕ್ರಮ ಹಾಗೂ ಅದರ ಭಾಷಾಕ್ರಮಗಳಿಗಿಂತ ಭಿನ್ನ ವಾದಂತಹ 
ಭಾಷಾಕ್ರಮದ ಸಂದರ್ಭ ನದಲ್ಲಿ ಇವೊತ್ತು ನಾವಿದ್ದೀವಿ. ಆದ್ದ ರಿಂದ ಕನ್ನಡ ಸಾಹಿತ್ಯ 
ಎಂದಿನಿಂದಲೂ ಪ್ರಯೋಗಶೀಲತೆಯ ಕಡೆಗೆ ಅದರ ತುಡಿತ ಇರುವುದರಿಂದ ಹೊಸ 
ಓದುಗರನ್ನು ಆಕರ್ಷಿಸುವಂತಹ ವ ಮಾಧ್ಯಮ ಕೂಡಾ ಆಗಿಬಿಟ್ಟಿ ಕೈದೆ... ಒಂದು ರೀತಿ 
ಸಣ್ಣಕತೆ ಇವೊತ್ತು ಬಹಳ ಅತ್ಯಂತ ಜನಪ್ರಿಯವಾದಂತಹ ಸಾಹಿತ್ಯದ ಪ್ರಕಾರಗಳಲ್ಲಿ 
ಒಂದು. ಆ ಹಿನ್ನೆಲೆಯಲ್ಲಿ ಭಾ: ನ್ನ್ನ ದುಡಿಸಿಕೊಳು ವುದು ಲೇ ಖಕನಿಗೆ ಸಂಬಂಧ 
ಪಟ್ಟ ೦ಥ ವಿಚಾರ. ಆದರೆ ಆ ಕತೆಗೆ Mos ಇರರಕ್ಕ ೦ತ ಹ ಓದುಗರಿದ್ದಾ ರಲ್ಲ, 
ಆ ಓದುಗರು ಕೂಡಾ ಹೊಸ ಭಾಷಾ ಸಂದರ್ಭಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದಾರೆ 
ಅಂತನ್ನುವುದನ್ನ ಈ ಹೊತ್ತಿನ ಸಣ್ಣಕತೆಯ ವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡು 
ನೋಡಬಹಾದು. K 
ಡಿ.ಎಸ್‌.: ನಮ್ಮ ಈವರೆಗಿನ ಚರ್ಚೆ ಏನು ಹೇಳುತ್ತೆ ಅಂದ್ರೆ, ಸಣ್ಣಕತೆ ಒಂದು 
ಸಾಹಿತ್ಯ ಪ್ರಕಾರವಾಗಿ ತನ್ನದೇ ಆದ ಒಂದು ಆಂತರಿಕ ಶಿಸ್ತನ್ನು ಪಡೆದುಕೊಂಡಿದೆ ' 
ಮತ್ತು ಈ ಆಂತರಿಕ ಶಿಸ್ತಿನ ಮೂಲಕ ಅದು ಸ ಸಯಂಪೂರ್ಣವಾದ ಒಂದು ಕಲಾ ' 
ಕೃತಿಯಾಗಿ ಮೂಡಬಲ್ಲದಾಗಿದೆ. ಈ ಹಿನ್ನೆ ರೆಯಲ್ಲ ನಾವು ಈಗ ಈ ಕಮ್ಮಟದ 
ಕೊನೆಯ ಪ್ರಶ್ನೆ ಯನ್ನ ಎತ್ತಿಕೊಳ ಸಬಹುದು. ಪಳೆ )y, ಸಣ್ಣಕತೆ ಒಂದು ಸ್ವ ಯಂ 
ಇನಾಸನ 'ಕಲಾಕ. ತಿ ಆಗುವುದಾದರೆ ಅದು ತನ್ನ ಒಡಲಲ್ಲಿ ಒಂದು ದರ್ಶನದ 
ಕುಡಿಯನ್ನಾ ದರೂ ಪಡೆದಿರಬೇಕಾಗುತ್ತೆ, ಅಲ್ಲವಾ ? 

ಇಸನೀಸ; ಕತೆಯು ಅದರ ಸೀಮಿತ ಚೌಕಟಿ ನಲ್ಲಿ ಬದುಕಿನ ವಿರಾಟ್‌ದರ್ಶನವನ್ನು _ 
ಕೊಡಲಾರದು. ಆದರೆ ಪ್ರತಿಯೊಂದು ಕತೆಯೂ ತನ್ನ ಇತಿಮಿತಿಯಲ್ಲಿ ಬದುಕಿನ 
ಒಂದು ಅಂಶವನ್ನಾದರೂ ಬೆಳಗಿಸುವಂತಾಗಬೇಕು. ಕೊನೆಯಲ್ಲಿ ಓದುಗನನ್ನು 
Sadder and a wiser man ಅಥವಾ Happier and wiser man ಮಾಡು ; 
ವುದೇ ಒಂದು ಒಳೆ ಕೈಯ ಕತೆಯ ಸಾರ್ಥಕತೆಯ ದ್ಯೋತಕ. ಕೆಲವು ಕತೆಗಳನ್ನೂ 
ಕೇವಲ ಮನರಂಜನೆಗೆಂದೇ ಬರೆದಿದ್ದಿರೆಬಹುದು. ಆದರೆ ಒಂದು ಮಾತು ನಿಜ 
ಪ್ರತಿಯೊಂದು ಕತೆಗೂ ಅದರದೇ ಆದ ಖಚಿತ ಉದ್ದೆ ೀಶ ಸಾಧನೆ ಇರಬೇಕು. ಆ 
ಅರ್ಥದಲ್ಲಿ ಅದೇ ಆ ಕತೆ ಕೊಡುವ ಬದುಕಿನ ದರ್ಶ ನ್‌ ಸಣ್ಣ ಕತೆ ಒಂದು ಧರ್ಮೋ 
ಪದೇಶವಲ್ಲ. ದಿನಪತ್ರಿಕೆಯಲ್ಲಿಯ ಒಂದು ರಾಜಕೀಯ ಸಂಪಾದಕೀಯವಲ್ಲ, 
ಯಾವುದೋ ಪಠ್ಯಪುಸ್ತಕವೊಂದರ ಒಂದು ಪ್ರಕರಣವೂ ಅಲ್ಲ. ನಾವು ನೋಡಿ 
'ಸೆಂತೋಷಪಟ್ಟ ಒಂದು ಒಳ್ಳೆಯ ಚಲಚಿತ್ರದಂತೆ, ನಾವು ಚಪ್ಪಾಳೆ ತಟ್ಟಿ ಪ್ರೋತ್ಸಾ 
ಹಿಸಿದ ಒಂದು ಉದ್ರೇಕಕಾರಿ ಪಂದ್ಯದಂತೆ, ಕತೆ ಅದಕ್ಕನುಗುಣವಾದ ಒಂದು 


೧೨ j ಸಂವಾದ 


TU NO ಕೆ 


A ಚ್ಚ್‌ 


ನಿರ್ದಿಷ್ಟವಾದ ಮನರಂಜನೆಯನ್ನು ನೀಡಬೇಕು ಎನ್ನುವುದು ಮಾತ್ರ ಸ್ಪಷ್ಟ ವಾದ 
ಅಂಶ. ಕತೆಯು ಒಂದು ಅರ್ಥದಲ್ಲಿ ್ವiction. A Fiction, the Dictionary 
tells us, is another word for lie. ಹಾಗಾದ್ರೆ ಕತೆ ಸುಳ್ಳುಗಳ ಕಂತೆಯೇ? 
ಇಂಥ ಸುಳು ಗಳಿಂದ ನಾವು ಹೇಗೆ ಮತ್ತು ಯಾಕೆ ಪುಳಕಿತರಾಗುತ್ತೇವೆ? ಕೆಲವೊಂದಂ 
ಸುಳ್ಳುಗಳು ಸತ್ಯಕ್ಕಿಂತಲೂ ಹೆಚ್ಚು ದಿಟವಾದ ಸತ್ಯದ ಭ್ರಮೆಯನ್ನುಂಟು ಮಾಡು. 
ತ್ರವೆಂದೇ ? ಹೀಗೆ ಒಟಿ ನಲ್ಲಿ ಕತೆ ಪುರಾಣವಾಗಿ, ಇಡೀ ಮನುಕುಲದ ಐತಿಹಾಸಿಕ 

ಹಾಗೂ ಸಾಮಾಜಿಕ ಪ್ರಜ್ಞಿಯಾಗಿ ಮನೋವಿಶ್ಲೇಷಣೆಯ ಹರಿತವಾದ ಅಸ್ತ್ರವಾಗಿ 
ಅಥವಾ ಕೇವಲ ತಂತ್ರ ಚಮತ್ಕಾರವಾಗಿ ನಮಗೆ ಬದುಕಿನ ದರ್ಶನವನ್ನು ಕೊಡುತ್ತದೆ. 


ಕಿ.ರಂ. $ ಖಾಸನೀಸರ ಮಾತಿನಲ್ಲೇ ಎಲ್ಲ ಅಂಶಗಳೂ ಇದ್ದ ಹಾಗೆ ನನಗೆ 
ತೋರುತ್ತಾ ಇದೆ. ಆದರೆ ಖಾಸನೀ ಸರು ಹೇಳುವಂಥಾ ಸುಳ್ಳು "ಎನ್ನುವ ಓಂದು . 
ಅಂಶವನ್ನು ವಿಸ್ತರಿಸೋಕೆ ಇಷ್ಟಪಡ್ತೀನಿ, ಯಾವುದೇ ಕತೆ ಸುಳ್ಳು ಹೇಳ್ತಾ ಇರುತ್ತೆ; 
ಆದರೆ ಓದತಕ  ೦ಥವನಿಗೆ ಇದ್‌ ನಿಜಗಳು ತಿಳೀತಾ ಇರ್ತವೆ. ಸುಳ್ಳು ಲೇಖಕನ 
ದೃಷ್ಟಿಯಲ್ಲಿ Fe ತಂತ್ರ. ಓದುಗನ ನೆಲೆಯಿಂದ ಅದು ನಿಜ. ಯಾಕೇಂದ್ರೆ 
ಯಾವುದೇ ಒಂದು ಕಲಾಕೃತಿ ಅನೇಕ ಸುಳಿ ಎನ ಅಂಶಗಳನ್ನು ಒಳಗೊಳ್ಳದೆ ಅದು 
ಒಳ್ಳೇ ಕಲಾಕೃತಿ ಆಗೋಲ್ಲ. ಯಾಕೇಂದ್ರೆ ನಾವು ಲೋಕದಲ್ಲಿ ಮಾತನಾಡುವ ರೀತಿ 

ಯಲ್ಲಿ ಒಂದು ಕತೆ ಮಾತನಾಡ್ತಾ ಇರೊಲ್ಲ. ನಾವು ಲೋಕದಲ್ಲಿ ವ ್ಯವಹರಿಸೋ 
ರೀತಿ ಒಂದು ಕತೆಯ ವ್ಯ ವಹಾರಗಳಿಂದ ನಡೆಯೊಲ್ಲ. ಇದೇ ಒಂದು ರೀತಿಯಾದಂಥ 
Manipulation. Fe ಒಂದು ಕತೆಯಲ್ಲಿ ದರ್ಶನ ಎನ್ನುವುದು ಅದು ಪ್ರತೀತಿ 
ಗೊಳ್ಳು ವಂಥಾದದ್ದು. ದರ್ಶನ ಒಂದು ಅರ್ಥದಲ್ಲಿ ತುಂಬಾ ನಾ word, 


| ಇನ್ನೊ ಹೆ ಅರ್ಥದಲ್ಲಿ ಬಹಳ ಅನಿವಾರ್ಯದಾದಂಥ ಮುಖ ಶವಾದಂಥ 16೧3601. 


ಯಾಕೇಂದ್ರೆ, ಸ ಸಣ್ಣ ಕತೇನ ಅಲ್ಪ ಜೀವಿಗಳ ಮಹಾಕಾವ್ಯ ಅಂತ ಕರೀತಾರೆ ಆ 
ಮೇಲಿಂದ ಬಾಹ್ಯ ಘಟನೆಗಳನ್ನೆಲ್ಲ ವಿಘಟನೆಗೊಳಿಸೋದು ಒಂದು ಕತೆಯ ಉದ್ದೇಶ. 


ಆಮೇಲಿಂದ ಘಟನೆ. ವಿಘಟನೆಗಳನ್ನು ಪೋಣಿಸಿ ಅದರಿಂದ ಮತ್ತೊಂದು pe” 
ಸಾಧ್ಯತೆಯನ್ನು ಹುಟ್ಟಿಸೋದು | ಸಣ್ಣ ಕತೆಯ ಉದ್ದೇಶ. ಹೀಗಾಗಿ ಸ 


ಕತೆಯಲ್ಲಿ ಒಂದು sion ಅನ್ನೋದು ಎಲ್ಲ. ಕಲಾಕೃ ತಿಗಳಲ್ಲೂ ಹುಟ್ಟೊ ತ ಹಾ 
ಹುಟ್ಟು ತ್ತೆ. ಆದರೆ ಈ ಸಣ್ಣ ಕತೆಯಲ್ಲಿ ಹುಟ್ಟೋ ಬತ `510೧ನ್ನ ಎಲ್ಲರೂ 
Roce ಒಂದು ರೀತಿಯಿಂದ ಮುಖ್ಯಾ ೦ತ ಪರಿಗಣಿಸ, ರೆ. ಏಕೆಂದರೆ ತಮ್ಮ ಸುತ್ತಣೆ 
ಸಂಗತಿಗಳಿ ಮುಖೇನವೇ ಈ ಸಣ್ಣ ಕತೆಗೆ ಮೂಲದ್ರವ್ಯ ಸಿದ್ಧ ಸ ಕೀದ್ರಿಂದ 
ಅದರಿಂದ ಹುಟ್ಟು ವಂಥ ದರ್ಶನ ಕೂಡಾ ಬಹಳ ಮುಖ ವಾದದ್ದೇ “ಆಗಿರುತ್ತೆ €೦ತ. 


ಜುಲೈ-ಅಗಸ್ಟ್‌ ೧೯೯೦/೧೩ 


ಅರಬ್ಬೀ ಲೇಖಕ: : 
ನಗೀಬ್‌ ಮಹಪಫುಜ್‌ರ ಪ್ರಪಂಚ 


ಈ ಅಮಿತಾವ್‌' ಘೋಷ್‌ : 


1989ನೇ ವರ್ಷಕ್ಕಾಗಿ ನೋಬೆಲ್‌ ಸಾಹಿತ್ಯ ಪ್ರಶಸ್ತಿ ಪಡೆದ ನಗೀಬ್‌ ಮಹಫುಜ್‌ ಮೂರನೇ 
ಜಗತ್ತಿನ ಭಾಷೆಯೊಂದರಲ್ಲಿ ಬರೆಯುವ ಲೇಖಕನಾಗಿದ್ದರೂ, ಮೂರನೇ ಜಗತ್ತಿನ ಸಾಹಿತ್ಯ ಪ್ರಪಂಚ 
ದಲ್ಲಿ ಇನ್ನೂ ಅಪರಿಚಿತರಾಗೇ ಉಳಿದಿದ್ದಾರೆ. ಬಹುಶಃ ಇದಕ್ಕೆ ಕಾರಣ ಅವರು ಮೂರನೇ ಜಗತ್ತಿನ 
ಭಾಷೆಯೊಂದರಲ್ಲಿ ಬರೆಯುತ್ತಿರುವುದೇ ಅಗಿರಬಹುದು. ಅದೇನೇ ಇರಲಿ, ನಗೀಬರಿಗೆ ನೋಬೆಲ್‌ 
ಪ್ರಶಸ್ತಿ ಬಂದಾಗ ಸ್ವತಃ ಅವರ ದೇಶದಲ್ಲೇ ಅವರ ಸಾಹಿತ್ಯದ ಬಗ್ಗೆ ಉಂಟಾದ ವಾದ ವಿವಾದಗಳು . 
ಮತೀಯ ಮೂಲಭೂತವಾದದ ಹುಣ್ಣು ಮೂರನೇ ಜಗತ್ತಿನ ಸಾಹಿತ್ಯ ಸಂಸ್ಕೃತಿಯ ಬೇರುಗಳನ್ನು 
ತಿಂದುಹಾಕಲು ಹೇಗೆ ಸನ್ನದ್ಧವಾಗುತ್ತಿವ ಎಂಬುದರ ಬಗ್ಗೆ ಬೆಳಕು ಚೆಲ್ಲುವಂತಿವೆ. ಈ ಹಿನ್ನೆಲೆಯಲ್ಲಿ 
ನಗೀಬರ ವ್ಯಕ್ತಿಚಿತ್ರ. ಸಾಹಿತ್ಯದ ನೆಲೆಗಳು ಹಾಗೂ ಒಲವುಗಳನ್ನು ಪರಿಚಯಿಸುವ ಇಂಗ್ಲಿಷ್‌ 
ಲೇಖನವೊಂದರ ಕನ್ನಡ ರೂಪಾಂತರವನ್ನು ಇಲ್ಲ ಕೊಡುತ್ತಿದ್ದೇವೆ. ಸಂ. 


ನಗೀಟ್‌ ಮಹಪ್ರಜ್‌ಗೆ 1989ರ ಸಾಹಿತ್ಯಕ್ಕಾಗಿನ ನೋಬೆಲ್‌ ಪ್ರಶಸ್ತಿ 
ಬಂದಿದೆ ಎನ್ನುವ ಸುದ್ದಿ ಇಜಿಪ್ಶಿಯನ್ನರಿಗೆ ಜಾಗತಿಕ ಪುಟ್‌ ಬಾಲ್‌ ಪಂದ್ಯಗಳಲ್ಲಿ 
ಚಾಂಪಿಯನ್‌ಷಿಪ್‌ ದೊರೆತಷ್ಟು ಸಂಭ್ರಮವನ್ನುಂಟುಮಾಡಿತು. ಮೂಲಭೂತ 
ವಾದಿಗಳು ದುರುದ್ದೇಶದ ಮಾತುಗಳನ್ನಾಡಿದರೂ, ಕೈರೋದ ಉಳಿದೆಲ್ಲರೂ ಈ 
ಸುದ್ದಿಕೇಳಿ ಸಂತೋಷದಿಂದ ಬೀಗಿದರು. ತಿಂಗಳುಗಳು ಕಳೆದ ನಂತರ ಕೂಡ ' 
ಇಜಿಪ್ಕಿಯನ್ನರಲ್ಲ ಆ ಸಂತೋಷ ತುಂಬಿಕೊಂಡೇ ಉಳಿದಿದೆ. ಇಂಥ ಒಳ್ಳೆಯ ಸುದ್ದಿ 
ಮಹಫುಜನನ್ನು ಹೇಗೆ ತಲುಪಿತು ಎಂದು ಜನ ಕಥೆಕಟ್ಟಿ ತ ಮಾತಾಡಿಕೊಳ್ಳು ತ್ತಾರೆ. 
ಸ್ವೀಡನ್ನಿನ ಅಧಿಕಾರ ವರ್ಗದವರು ಕೈರೋದ ಅಧಿಕಾರಿಗಳೊಂದಿಗೆ ಫೋನಿನಲ್ಲಿ 
ಮಾತಾಡಿದರಂತೆ... ಕಮಿಟಿಯವರು ಫೋನಿನ ಮೂಲಕ ನಗೀಬ್‌ನನ್ನು ಸಂಪರ್ಕಿಸುವ 
ಮೊದಲೇ ಫೋನಿನ ತಂತಿಗಳಲ್ಲಿಂದ ಸುದ್ದಿ ಸೋರಿ ಗುಟ್ಟು ರಟ್ಕಾ )ಯಿತಂತೆ.ನಗೀಬ್‌ 
ಮಲಗಿದ್ದಂತೆ ಮಧ್ನಾಹ್ನದ ಊಟಮಾಡಿ... ಅಲ್ಲವಂತೆ, ಅದಾಗ ಇನ್ನೂ 


೧೪ /ಸಂವಾದ 


& ವ 


ಮುಂಜಾವದ ಕತ್ಸಲಂತೆ_ ನಗೀಬ್‌ ಇನ್ನೂ ಎಚ್ಚ ರವಾಗಿರಲಿಲ್ಲವಂತೆ . ಅವನ. 
ಹೆಂಡತಿ ಏನೋ ಸಾಮಾನ್ಯ ಸ:ದ್ದಿ ಹೇಳು ಕೋ ನಗೀಬ ಬನನ್ನು ಯಾರೋ ಅಭಿ 
ನಂದಿಸಬಯಸಂತ್ತಾರೆ ಇ ಹೇಳಿದ ಳಂತೆ ಊಹೂಂ | .ಹಾಗಲ್ಲವಂತೆ | ಅವಳೇ 
ಅಭಿನಂದಿಸಲು ಎಬ್ಬಿಸಿದಳೆತೆ ಹೀಗೆ ಇಕಿಹೆಗಳು 


ಇಂಥ ಕಥೆಗಳು ಪ್ರತಿಯೊಬ್ಬ ನ ನಾಲಗೆಯ ಮೇಲಿವ ವು. ರಾಷ್ಟ್ರ ono 
ಸಾಮುದಾಯಿಂಕ ಖುಷಿಯನು ಾ ಹೆವೆ: ಯನ್ನು ಹೇಳುವ ಕಥೆಗಳಿವು. ವಿಭಾ 
ಓದುಗರು ಸಾಕಷ್ಟು ಜನ. ಇಷ್ಟ ರ ಮೇಲೆ ಘಾ ಲ್ಪ ಚಕ್ರಂ ಆದರೂ ಎಲ್ಲರೂ 
ಒಪ್ಪಿಕೊಂಡ ಈರ; ರ ದೊಡ್ಡ ಮನಸ್ಸಿನ ದಯಾಳು. ವ್ಯಕ್ತಿ... ನಗೀಬ್‌ 
ಸರ್ಕಾರೀ ಸೇವೆಯಲ್ಲಿ ಮೂವತ್ತಕು ಣ್ಯ ಹೆಚ್ಚು ವರ್ಷಕಾಲ ದು ಇಹಕನು 


ಸಾಹಿತ್ಯಕ್ಕಾ ಗಿನ ನೋಬೆಲ್‌ ಬಹುಮಾನ ಅರಬ್ಬೀ « ಲೇಖಕನೊಬ್ಬ ನಿಗೆ ಬರಲಿದೆ 
ಎನ್ನುವ ೬ 1 ಆಗಾಗಲೇ ಅರಬ್ಬೀ ದೇಶಗಳಲ್ಲೆ ಲ ಹಬ್ಬಿತ್ತು. ಕೆಲವು ದೇಶ 
| Be ತಮ್ಮ ಲೇಖಕನಿಗೇ ಅದು ಚೂ ಎನ್ನು ಪ ಧಾಷಕೆಯ ಎಲಿದ್ದರೂ ಇಂಥ 
ದೇಶಗಳ ಜನರೂ ಸೇರಿ, ಒಟ್ಟು ಅರಬ್‌ ಪ್ರಪಂಚ ನಗೀಬನಿಗೆ ಸಂದ ಬಹುಮಾನಕ್ಕಾಗಿ 
ಅಪಾರ ಖುಷಿಪಟ್ಟರು. ಅವರೆಲ್ಲರೂ ನಗೀಬನಿಗೆ ಸಂದ ಪ್ರಶಸ್ತಿ ಜಾಗತಿಕ ಮಟ್ಟದಲ್ಲಿ 
ಅರೇಬಿಕ್‌ ಸಾಹಿತ್ಯ ಣೆ ದೊರೆತ ಗೌರವ ಎಂದು ಭಾವಿಸಿದರು. ಅರೇಬಿಕ್‌ ಸಾಹಿತ್ಯ 
ವನ್ನು ಕಾವ ಹಟ ತುಡ ತಡವಾಯಿತೆನ್ನು ವ ಭಾವನೆ ಅವರನ್ಲಿದ್ದ ರೂ ಗ | 
ಅದನ್ನು ಮರೆತು ಸಂತ ತೋಷದಿಂದ ನಗೀಬನಿಗೆ ದೊರೆತ ಗೌರವವನ್ನು ಸ್ವಾ "ಗತಿಸಿದರು, 
| ಹೆಮ್ಮೆ ಪಟ್ಟು ಕೊಂಡರು. 


| ನಂಥ ಉತ್ತೇಜಿತ ಸಂದರ್ಭದಲ್ಲಿ ಯಾವನಾದರೂ ಅಭಿಪ್ರಾಯ ಸಂಗ್ರಾಹಕನು 
ಅರಬ್‌ ಜಗತ್ತಿನ ಆಯ್ದ ಓದುಗರಿಗೆ ಈ ಎರಡು ಪ ಪ್ರಶ್ನೆ ಕೇಳಿದ್ದರೆ. ಎನ್ನುವ 
ಕುತೂಹಲ ಉಂಟಾಗುತ್ತದೆ. ಈ ಪ್ರಶ್ನೆಗಳು ಯಾವುವೆಂದರೆ. ಮೊದಲನೆಯದು. 
ಅರಬ್ಬೀ ಭಾಷೆಯಲ್ಲಿ ಬರೆಯುತ್ತಿ ರುವವರಲ್ಲಿ, ನಗೀಬ್‌ನು ಅತ್ಯಂತ ಹೆಚ್ಚಿ ನ ಆಸಕ್ತಿ 
ಮೂಡಿಸುವ, ಹೊಸ ಹೊಸ ಕಾಣ್ಯೆಗಳುಳ್ಳ_ಕಲ್ಪನಾ ಶಕ್ತಿ ಯುಳ್ಳ ಲೇಖಕನನ್ನು 
ತ್ರೀರಾ? ಮತ್ತು ಲ್‌ "ಹೊದ Wis ng 
ಅರಬ್ಬೀ ಲೇಖಕರಲ್ಲಿ ಅತಿ ಹೆಚ್ಚ ನ ಅರ್ಹತೆಗಳನ್ನು ಹೊಂದಿದವನು ನಗೀಬ್‌ : ಎಂದು 
ನಿಮಗೆ ಅನಿಸುತ್ತದೆಯೆ ? ನನಗನ್ನಿ ಸುವಂತೆ ಹೋ ಪ್ರಶ್ನೆಗೆ ಹೆಚ್ಚಿನ ಓದುಗರು 
“ಅಲ್ಲ' ಎನ್ನುವ ಉತ್ತರ ಕೊಡಬಹುದಾದರೆ ಎರಡನೆಯ ಪ ಪ್ರಶ್ನೆ ಗೆ “ಹೌದು” ಎನ್ನುವ 
ಉತ್ತ ರ ದೊರೆಯುತ್ತ ದೆ. 


ಜುಲೈ-ಆಗಸ್ಟ್‌ ೧೯೯೦/೧೫ 


ಈ ಎರಡು ಪ್ರಶ್ನೆಗಳ ಇಲ್ಲ-ಹೌದು ಉತ್ತ ರಗಳ ನಡುವಿನ ವ್ಯತ್ಯಾಸದಲ್ಲಿ 
ನೋಬೆಲ್‌ ಕಮಾನ ನಿಂತಿದೆ ಮತ್ತು ಈ ಬಹುಮಾನದ ಪ್ರಭುವ ಇಜಿಪ್ತ, 
ಇಂಡಿಯಾಗಳಂತಹ ದೇಶಗಳಲ್ಲಿ ಅದ್ಭು ತವಾದದ್ದಾ ಗಿದೆ. ಒಮ್ಮೆ, ಮೇ ತಿಂಗಳಿನ 
ಸುಡುವ ಬಿಸಿಲಿನಲ್ಲಿ ಕಿಕ್ಕಿರಿದು- ತುಂಬಿದ ಟಾ ಫಿನ್‌ ಜಾಮ್‌ನಿಂದ ನಿಂತು ಹೋದ 
ಬಸ್ಸಿನೊಳಗಡೆ ಸಿಕ್ಕಿಪ ಎಕೆಕೊಂಪಾಗ ಅಚಾನಕವಾಗಿ ನಾನು ರ್ಯಾ” ಸಾಹಿತ್ಯಕ ಚರ್ಚೆ 
ಕೇಳಿಸಿಕೊಂಡೆ. ಇಡೀ ದಿನದ ದುಡಿತದಿಂದ ದಣಿದುಹೋದ, ಬೆವರಿನಿಂದ 'ತೊಯ್ದ 
ಮನುಷ್ಯನೊಬ್ಬ ಮೇಲ್ಲ ಡೆಯ ಕಬ್ಬಿಣದ ಸಳಿಯನ್ನು Wee ಲು ಸಫಲ 
ನಾಗದೇ, ಕೈಜಾರಿ ಕೈ ಯಲ್ಲಿನ ಬ್ರೀಫ ಫ್‌ಕೇಸನ್ನು ಕಾಲ್ಬೆರಳುಗಳ ಮೇಲೆ ಎತ್ತಿ ಹಾಕಿ 
ಕೊಂಡ... ತ್‌ "ತಾಳೆ ಯ ಅಣೆಕಟ್ಟು ಒತಹುಕಾಹಿಾ ಅವನು ಸಾರಿಗೆ 
ವ್ಯ ವಸ್ಥೆ ಯನ್ನು ದನಿ ಎತ್ತಿ ಬಯ್ಯ Me , ರಸ್ತೆಗಳ ಬಗ್ಗೆ... _ "ನೋಡಿ ನಾನು 
ಮಾನೆಗೆ ಬೇಗನೇ ಹೋಗಿ ನನ್ನ ಮಗನನ್ನು ಆಸ್ಪ ತ್ರೆ ಗೆ ಕರೆದುಕೊಂಡು ಹೋಗಬೇಕು. 
ಆದರೆ. ಪ್ರತಿದಿನ ತ ತಡವಾಗುತ್ತಿ ಹ Je ವಟವಟ ನಡೆದಿರಬೇಕಾದರೆ ಪಕ್ಕ 
ದವನೊಬ್ಬ ಒಮ್ಮೆಲೇ ಅವನಿಗೆ-“ಅದೇಕೆ ಹಾಗೆನ್ನುತ್ತಿ ರಿ.) ಸಾಹಿತ್ಯದ ನೋಬೆಲ್‌ 
ಬಹುಮಾನವನ್ನು ರವೀಂದ್ರನಾಥ ಠಾಗೋರರು ಹಿ ಣೇ ಕಲ್ಕತ್ತೆ 
ಯವರಲ್ಲವೇ?',. ಇದೇ ಕ್ಷಣದಲ್ಲಿ, ಅಲ್ಲಿ ದೂರದ ಈಜಿಪ್ತಿನ, ಕೈರೋದ ತಟ್ರೀರ್‌ 

ಅಥವಾ ಶೂಬಾ ) ಅಥವಾ ಇನ್ನಾವುದೋ ಜನದಟ್ಟಣೆಯ ಗಳ ರಸ್ತೆಯಲ್ಲಿ 
 ಟ್ರಾಫಿಕ್ಕಿನ ದಟ್ಟಣೆಗೆ ಸಿಕ್ಕಿ ನಿಂತು 'ಹೋದ ವಾ ಹನದಲ್ಲಿ ಸಿಕ್ಕಿಹಾಕಿಕೊಂಡ ಯಾರಾ 
ದರೂ ಒಬ್ಬರು ತಾಕಾ ನಗೀಬ್‌ನ ನ ಬಗ್ಗೆ ಹೀಗೇ ಹಾಟ ರುತ್ತಾರಲ್ಲವೆ? 
ಇದೀಗ ನೋಡಿ ಹೇಗೆಕೈೆರೋ ಮತ್ತು ಕಲ್ಕತ್ತೆಗಳ ಸಾರಿಗೆ ವ್ಯವಸ್ಥೆಗಳು ಸ್ಟಾಕ್‌ 
ಹೋವಿನ ನಿಯಂತ್ರ ಇದಲ್ಲಿವೆ ? 


ಇಂಥ ಪ್ರಭಾವಶಾಲಿಯಾದ ಬಹುಮಾನ ನೀಡುವಾಗ, ಪುಸ್ತಕಗಳ ಮೌಲ್ಯ 


ನಿರ್ಣಯದ ಸಾಮಾನ್ಯ ನಿಯಮಗಳನ್ನು ಅನುಸರಿಸಲಾಗುವುದಿಲ್ಲ. ಇಲ್ಲಿ ಯಾವುದು 


ಮುಖ್ಯ ವಾಗುತ್ತ ದೆಂದರೆ, ಲೇಖಕನ ಕೃತಿ ಪಾರಮಾರ್ಥಿಕ ನೆಲೆ ಹೊಂದಿರುವಂಥದ್ದಾ 
ತಾಜಾ, ಅದು ಮಹಾನ್‌ ಕೃ ನಾಕು. ಗಂಭೀರವಾದುದಾಗಿರಬೇಕು. 
' ಮತ್ತು ಇದಲ್ಲದೆ ಆ ಕೃತಿಯು Bone ಸಾಹಿತ್ಯ ಪರಂಪರೆಯ ಭಾಗ ಎನ್ನಿ ಸುವಂಥ 
ದ್ದಾ ಗಿರಬೇಕ ಮಹ ಜನ ಕೃ ತಿ ಈ ಎಲ್ಲ ಅಂಶಗಳಲ್ಲಿ ಗೆದ್ದಿ ದ್ದ ರೆ ಜಾ. ಡೆಕಾ 
ಥ್ಲ್ಲಿ ಜ್‌ ನೊಬ್ಬ ೬! ಎಲ್ಲ ಹತ್ತು A ಪಂದ್ಯ ಗಳಲ್ಲಿ ಇಕ್‌ ಅಂಕಗಳನ್ನು 
ಗಳಿಸುವ ಅಷ ಹರರ » ಯಾವುದೋ ಒಂದರಲ್ಲಿ ಅತಿ ಪ ಪ್ರತಿಭೆಯನ್ನು 
ಪ್ರದರ್ಶಿಸಿ ಗಳಿಸುವ ಗೆಲುವಿನ ರೀತಿಯದಲ್ಲ. ಮಹಫುಜ್‌ನು ಇದುವರೆಗೆ 


೧೬ /ಸಂವಾದ 


6 
ಮುವ್ವತ್ತೈದು ಕಾದಂಬರಿಗಳನ್ನು, ಹನ್ನೆರಡು ಕಥೆಗಳ ಸಂಕಲನಗಳನ್ನು ಮತ್ತು 
ಅನೇಕ ನಾಟಕಗಳು ಮತ್ತು ಚಲನಚಿತ್ರ ಸಂಭಾಷಣೆಗಳನ್ನು ಬರೆದಿದ್ದಾನೆ. ಮಹ 
ಫ್ರಜ್‌ನಿಗೆ ತತ್ವಶಾಸ್ತ್ರ ಮತ್ತು ಫ್ರೆಂಚ್‌ ಸಾಹಿತ್ಯದ ಆಳವಾದ ಓದಿನ ಹಿನ್ನೆಲೆ ಇದೆ. 
ಅಲ್ಲದೆ ಅರೇಬಿಕ್‌ ಸಾಹಿತ್ಯದಲ್ಲಿ ಅಸಂಗತವಾದ ಮತ್ತು ಪ್ರಜ್ಞಾಪ್ರವಾಹ ತಂತ್ರ 
ಗಳನ್ನು ಅಳವಡಿಸಿದ ಮೊದಲಿಗನೆನ್ನುವ ಹಿರಿಮೆ ನಗೀಬನದು. ನಗೀಬನ ಪ್ರತ್ಯೇಕ 
ಕೃತಿಗಳ ಬಗ್ಗೆ ಯಾರದಾದರೂ ಏನಾದರೂ , ಅಭಿಪ್ರಾಯವಿರಬಹುದು. ಅದರೆ 
ಆಧುನಿಕ ಅರಬ್ಬೀ ಸಾಹಿತ್ಯಕ್ಕೆ ನಗೀಬನು ನೀಡಿದ ಘನಿಷ್ಟವಾದ ಕೊಡುಗೆಯ ಬಗ್ಗೆ 
ಯಾರದೂ ಎರಡು ಅಭಿಪ್ರಾಯಗಳಿರಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅರಬ್ಬೀ 
ಪ್ರಪಂಚವೆಲ್ಲ ನಗೀಬನಿಗೆ ದೊರೆತ ಗೌರವದಿಂದ ಸಂಭ್ರಮಪಟ್ಟ ದ್ದು. 


ಅಮೆರಿಕದಲ್ಲಿ ಮಹಫುಜ್‌ನಿಗೆ ಇನ್ನೊಂದು ರೀತಿಯ ಒಪ್ಪಿಗೆ ದೊರೆಯಿತು. 
ನ್ಯೂಯಾರ್ಕ್‌ ಟೈಮ್ಸ್‌ ನ ಮೊದಲ ಪುಟದಲ್ಲಿ ಬಂದ ನಗೀಬೀನ ನೋಬೆಲ್‌” ಪ್ರೈಜ್‌ನ 
“ಕಥೆ'ಯ ಎರಡನೇ ಪ್ಯಾರಾದಲ್ಲಿ ಏನು ಉಲ್ಲೇಖವಿತ್ತೆಂದರೆ-ಇಸ್ರೇಲಿಗಳಿಗೆ ನಗೀಬ್‌ನ 
ರಾಜಕೀಯ ನಿಲುವುಗಳು .ಪೂರ್ಣವಾಗಿ ಒಪ್ಪಿತವಾಗುತ್ತವೆ ಎನ್ನುವುದು. ಆದರೆ 
ಇಷ್ಟೆಲ್ಲದರ ನಡುವೆ, ನಗೀಬ್‌ನ ಕೃತಿಗಳು, ಅವನ ಕಾಳಜಿಗಳು ಮತ್ತು ಅವನ 
ವಸ್ತು ಇವೆಲ್ಲವುಗಳ ಬಗ್ಗೆ ಹೆಚ್ಚಿನ ಮಹತ್ವ ದೊರೆಯದೇ ಅವನ ಬಗೆಗಿನ ಕಥೆಗಳಿಗೇ 
ಹೆಚ್ಚಿನ ಮಹತ್ವ ದೊರೆತಂತಾಗಿದೆ. 


ಮಹಫುಜ್‌ನ ಜನನ ಕೈರೋದಲ್ಲಿ-1911ರಲ್ಲಿ. ಇವನ ತಂದೆ . ಸರ್ಕಾರದ 
ಒಂದು ಸಣ್ಣ ಚಾಕರಿಯಲ್ಲಿದ್ದ. ಹಳೆಯ ಪಟ್ಟಣದ" ಹೃದಯದಲ್ಲಿ ಮಹಪುಜ್‌ 
ಬೆಳೆದದ್ದು °  ಜನನಿಬಿಡವಾದ. ಈ ಭಾಗ ಪುರಾತನವಾದ ಅಲ್‌ _ಅರುರ್‌ ವಿಶ್ವ 
ಐದ್ಯಾಲಯ ಮತ್ತು ಪೈಗಂಬರರ ಮೊಮ್ಮಗ ಸಯೀದ್‌ ಹುಸೇನ್‌ನ ಭವ್ಯಸಮಾಧಿ 
' ಯಾಚೆಗೆ ಚಾಚಿಕೊಂಡಿತ್ತು. ನಗೀಬ್‌ನ ಬಾಲ್ಯಕಾಲದಲ್ಲಿ ಈ ಭಾಗದಲ್ಲಿ ಅಲ್ಬ 
ಆದಾಯದ ಮರ್ಯಾದಸ್ತ ಕುಟುಂಬಗಳು ವಾಸಿಸುತ್ತಿದ್ದವು. ಅವರೆಲ್ಲ ತಮ್ಮ 
ಸಣ್ಣಪುಟ್ಟ ಕ ಅಂಗಡಿ_ವ್ಯವಹಾರಗಳಿಂದ ದೊರೆಯುವ ಅಲ್ಪ ಆದಾಯದಿಂದ 
ಬದುಕಲು ಕಷ್ಟಪಡುತ್ತ ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗಳಿಗೆ ಸೇರಿಸಲು ಧಡ 
' ಪಡಿಸುವವರಾಗಿದ್ದರು. ಧೂಳು ತುಂಬಿದ ಕಿಟಕಿಗಳ ಮೂಲಕ ಹರಿಯುತ್ತಿದ್ದ | 
ಅವರ ನೋಟಗಳಿಗೆ ಮಧ್ಯಯುಗದ ಮಸೀದಿಗಳು ಮತ್ತು ಆಸ್ಪತ್ರೆಗಳು-ಧಾರ್ಮಿಕ 
ಶಾಲೆಗಳು ಕಾಣುತ್ತಿದ್ದವು. ಸುತ್ತಲಿನ ಜಗತ್ತನ್ನು ಮಹಪುಜ್‌ ತನ್ನದಾಗಿಸಿಕೊಂಡ. 
ಈ ಜಗತ್ತು ಕೆ )ರೋದ ಸಣ್ಣಪುಟ್ಟ ಶ್ರ ನೌಕರಿಗಳಲ್ಲಿರುವ ಜನತೆಯದು. ತಮ್ಮ ಅಲ್ಲ ) 


ಜುಲೈ-ಆಗಸ್ಟ್‌ ೧೯೯೦/೧೭ 


ಸಂಬಳಗಳಲ್ಲಿ ಮನೆಯ ಖರ್ಚುವೆಚ್ಚಗಳನ್ನು ಸರಿತೂಗಿಸಲು ಸಹಕ “ಹೆಣಗುತ್ತಿರು 
ವವರು... ಹೇಗಾದರೂ ಮಾಡಿ ಸರ್ಕಾರೀ ಚಾಕರಿಯ ಏಣಿಯ ತಮೆಗಿಂತೆ ಮೇಲಿನ 
ಮೆಟ್ಟಲಿಗೆ ತಮ್ಮ ಮಕ್ಕಳನ್ನು ನೂಕಲು ಪ್ರಯತ್ನಿ ಸುತ್ತಿ ರುವವರದಂ... ಹ್ಯಾಪಾರಸ್ಥರ 
ಮತ್ತು ಹೋಟೆಲ್ಲು ಮಾಲೀಕರ ಧಾಡಸೀತನದ,' ತೋರುಗಾಣಿಕೆಯೌ : ನಡಾವಳಿಕೆಗಳ 
ಎದುರು ಈ ಜನತೆ ತಮ್ಮ ಅಮಾಯಕ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬಂದವರು. 
ಇಲ್ಲಿಂದ ಇವರು ಬೇರೆಲ್ಲಿಗೇ ಹೋಗಲಿ ಅನನ ಆಕೆ ಆಕಾಂಕ್ಷೆಗಳು ಕಾಳಜಿಗಳು ಮಾತ್ರ 
ಅವೇ ಆಗಿರುತ್ತವೆ. ಈ ಭಾಗದಿಂದ ಬೇರೆಕಡೆಗೆ ಹೋದ ಮಹಫುಜ್‌ನ ಕು 'ಟುಂಬಕ್ಕೂ 
ಈ ಮಾತು ಅನ್ವಯಿಸುತ್ತ ಹೆ; 


ಆಧುನಿಕ ಇಜಿಪ್ತಿನ ವೈ ವಿಧ್ಯ ತೆ, ತುಮುಲಗಳ ಜನಾಂಗದಲ್ಲಿ ಈ ಅತ್ಯ ತಸ 

ಗುಂಪು ಮಹವಪುಜ್‌ನ ಮನೋಭೂಮಿಕೆಯನ್ನು ಆಕ್ರಮಿಸಿಕೊಂಡು ಬಿಟ್ಟಿ ಸರ 
ಕಾಣುತ್ತೇವೆ. ಮಹಪುಜ್‌ನಿಗಿಂತ ಹಿಂದಿನ ಮತ್ತು ಅವನ ಸಮಕಾಲೀನ ಅನೇಕ 
ಶ್ರೇಷ್ಠ ಬರಹಗಾರರಲ್ಲಿ ಮೂಡಿಬಂದಿರುವ ಇಜಿಪ್ತಿನ ಹಳ್ಳಿಗಾಡಿನ ಭಾಗದ ಜೀವನ . 
ಮಹಫುಜ್‌ನ ಬರಹದಲ್ಲಿ ಒಂದಿಷ್ಟೂ ಕಾಣುವುದಿಲ್ಲ. ಮ ಎಷ್ಟ ರ ಮಟ್ಟಿ ಗೆಂದರೆ- 
ಅದು ನಮಗೆ ಅನೇಕ ಸಲ ಕೃತಿ ls ಕೂಡ ee ಸಾಮಾನ್ಯ 

ವಾಸ್ತವದಲ್ಲಿ ಪಟ್ಟಣ ಪ್ರದೇಶದ ಜನಕ್ಕೆ ಸಹಜವಾಗಿ ಹಳ್ಳಿ ಗಾಡಿನ ಸೆ ೇಹಿತನೋ, 
ಸಂಬಂಧಿಯೋ ಇದ್ದೇ ಇರುತ್ತಾನೆ. ಳಿ ಮಹಪುಜ್‌ನ ಬ ಗಳಿಗೆ. ಹಳ್ಳಿ ಗಾಡಿನ 
ಒಬ್ಬ ಕೂಡ ಸ್ನ i. ಸಂಬಂಧಿಯೋ ಇದ್ದೆ € ಇರುವುದೇ ಇಲ್ಲ. : ಹೀಗಾಗಿ, 

ನಗೀಬನದೇ ಆದ 005 ಇಜಿಪ್ತಿನ ಪುಟ್ಟಪ ಪ್ರಪಂಚ ಇದು ಎಂದು ಹೇಳಬೇಕಾಗುತ್ತದೆ. 

ಆದರೆ, ಸಾಂಜಕುಲತ್‌ ಜನ (ಪ್ಯೂ nd ರಿಪಬ್ಲಿಕ್‌ನರು) ಮಿಡಿ ಹಳ್ಳಿ ಗಾಡಿನ 
ರೈತಾಪಿವರ್ಗದ ಜನಕ್ಕಿಂತ ಸ್ವಲ್ಪ ಹೆಚ್ಚು ವ್ಯಕ್ತಿತ್ವ ಹೊಂದಿದವರಾಗಿರುತ್ತಾರೆ 
ಎನ್ನು ವ ಅರ್ಥದಲ್ಲಿ "ಮಹಥಜ್‌ನ ಬಗ್ಗೆ ಸ್‌ ವಕಾತು ಹೇಳಬಹುದೆಂದು 
ತೋರುತ್ತ af 


ಕುತೂಹಲದ ಅಂಶವೆಂದರೆ ಮಹಫು್ರಜ್‌ನ ತನ್ನ ಪಾತ್ರಗಳ ಪ್ರಪಂಚವನ್ನು 
ಅತ್ಯ ೦ತ ರಹಸ್ಯವಾದ, ಸುಲಭವಾಗಿ ಬದಲಾಗದ ಮಾರ್ಗದ ಮೂಲಕ ಅಂದರೆ 
ತಾಗ ಘಾತಕ ಪರಿಸರದ ಮೂಲಕ ಪ್ರವೇಶಿಸುತ್ತಾನೆ. ಹಾಗೆ ನೋಡಿದರೆ ಈ 
ಕೌಟುಂಬಿಕ ಕ್ಷೇತ್ರವಿಟ್ಟುಕೊಂಡು ಮಹಪಫುಜ್‌ನಂತೆ ಅನೇಕರು ಅನೇಕ ಕಾದಂಬರಿ 
ಗಳನ್ನು ಬರೆದಿದ್ದಾ ರೆ. ಕುಟುಂಬಗಳ ಇತಿಹಾಸ, ಅವುಗಳಲ್ಲಿನ ಕೊನೆಯಿಲ್ಲದ ಜನನ 
ಚಕ್ರ-ಸಫಲ_ವಿಫಲ ಮದುವೆಗಳು-ಕಾಯಿಲೆ, ಸಾವುಗಳು, , ಏನೇನೆಲ್ಲ ಬಂದಿವೆ. 
ಆದರೆ ಮಹಫುಜ್‌ನ ರೀತಿಯಲ್ಲಿ ಅದಕ್ಕೆ ಬೇರೆಯದೇ ಆಯಾಮ ಒದಗುತ್ತದೆ. 


೧೮ /ಸಂವಾದ 


ಸನಾತನ ಪರಂಪರೆಗೆ ಕಟ್ಟು ಬಿದ್ದ ದೇಶಗಳಲ್ಲಿದಂತೆ ಇಜಿಪ್ಸ್‌ ಮತ್ತು ಅರಬ್‌ 
ಪ್ರಪಂಚದಲ್ಲಿ ಹಾ ವುದು ಅತ್ಯಂತ ಆಪ್ತ ವಾದದ್ದು ರಹಸ್ಯ ವಾದದ್ದು. | 
ಹೊರಗಿನ ದೃಷ್ಟಿ ಇದನ್ನು ಘನಿ ಭ್ರ ಸುತ್ತು ಪಾಗಾರದ ಗೋಡೆ ಇದೆ 
ಪರದೆಗಳಿದೆ. ಹೋಗಿ ಬುರಕಾಗಳಿವೆ ಮತ್ತು ಬಾಯಿ ಬಿಚ್ಚದಂತೆ ಮಾಡುವ 
ನಿಯಮಾವಳಿಗಳಿವೆ. ಇಂಥಲ್ಲಿ ಈ ಗೋಡೆಗಳನ್ನು. ಬಾಗಿಲುಗಳನ್ನು ದಾಟಿ ಪರದೆ 
ಗಳಡಿಯಲ್ಲಿ ಹುಗಿದುಹೋದ ವಿಫಲಗೊಂಡ ಮದುವೆಗಳ ಸಂಬಂಧವನ್ನು -ಬಚ್ಚಿಟ್ಟು 
ಕೊಂಡ ಅತ್ಯ ೦ತ ರಹಸ್ಯವಾದ ಆಸೆಯನ್ನು ತಲುಪಿ ಅವುಗಳನ್ನು ಈ ಜನರ 

" ಕೌಟುಂಬಿಕ ಈ ದ, ಸೂಕ್ಷ ಒವಾದ ನೈ ಶಿಕ ಆವರಣದ ಹೊರಗೆ ಎಳೆಯುವು 
ದೆಂದರೆ-ಅದೂ ಸಾರ್ವಜನಿಕ ಮಾಧ್ಯ ಣಿ ಬರೆಹದ ಬಯಲಿಗೆ ತರುವುದೆಂದರೈ., 
ಬಲು ಕಷ್ಟದ ವಿಷಯ. ಒಮ್ಮೆ ಈ ಮಡಿವಂತಿಕೆ ಮೀರಿಯಾದ ಕೂಡಲೇ ಮಹಫುಜನ 
| ಓದುಗರು. ಅಪರಾಧದ ಸಂಭ್ರಮದಲ್ಲಿ ತನ್ನ ನೆರೆಮನೆಯವರ ಬಗ್ಗೆ ತಾನು ಯಾವಾ 
ಗಲೂ ಹೊಂದಿದ್ದ ಸ ಸಂಶಯ ಗಳಾದ-ಕದ್ದು. ಮುಚ್ಚೆ ನಡೆಯುವ. ತಡಕಾಟಗಳನ್ನು, 
_ ಅತೃಪ್ತಿ, ಆಶಾಭಂಗಗಳನ್ನು ಗುರುತಿಸತೊಡಗುತ್ತಾನೆ. ಜನತೆಯ ಭಯ, ಪೂರ್ವ್‌ 
ಗ್ರಹಗಳು ಮತ್ತು ಸಂಶಯಗಳನ್ನು ಕಂಡುಕೊಳ್ಳುವ ಅಂತಃಸ್ಫ್ಯೂರ್ತಿ ಮಹಫುಜನಿಗಿದೆ. 

| ಹನ: ಅವರ ಈ ಗುಣಗಳನ್ನು ತೆಗೆದುಕೊಂಡು ತಯಾರಿಸುವ ಕಥಾನಕದ ಅಡುಗೆ 


: ಯನ್ನು ಅವರಿಗೇ ಉಣಬಡಿಸುತ್ತಾನೆ. ಇದು ನಗೀಬನ ವೈ ಶಿಷ್ಠ ವಾಗಿದೆ. 


ತಾ 


ನಗೀಬನ ಕೈಯಲ್ಲಿ ಈ ಜನರ ಕೌಟುಂಬಿಕ ಒಳಸುಳಿಗಳು ತಮ್ಮಷ್ಟಕ್ಕೆ ತಾವೇ 
ಸಂವಹನಶೀಲವಾಗುತ್ತ ಕಾದಂಬರಿಗಳಲ್ಲಿ ಇವುಗಳದೇ ಇನ್ನೊ ೦ದು ಭಾಷೆ ಏರ್ಪಡು 
ತ್ತದೆ. ಈ ಭಾಷೆಯ ಮೂಲಕ ನಗೀಬನು ಈ ಜನರ. ಮಿತಗೊಂಡ ಜೀವನದ 
ಅಂಚಿನಲ್ಲಿ ತೂಗುತ್ತಿರುವ ಅಪಾಯವನ್ನು ತೋರಿಸುತ್ತಾ ನೆ. ಈ ಅಪಾಯವೆಂದರೆ_ 
ತಮ್ಮ ವರ್ತಮಾನಕ್ಕೊಂದು ಅರ್ಥವಂತಿಕೆಯನ್ನು -ಗೌರವವನ್ನು ತಂದುಕೊಡುತ್ತ 
hoe: ಭಾವಿಸಿರುವ ಇನ್ನೊ ೦ದು ಲೋಕದ ಮರೀಚಿಕೆಯ ಕಲ್ಪ ಸ. ಇದು ಎಂಥ 
ಪ್ರಪಂಚವೆಂದರೆ ಸಹೋದರರು ಮರ್ಯಾದಸ್ತ ನೌಕರರ ಜೀವನವನ್ನು ಬದುಕಲೆಂದು 
ಬಯಸಿ, ಅವರಿಗೆ ಸಹಾಯಮಾಡಲೆಂದು ಸಹೋದರಿಯರು ವೇಶ್ಯೆ ಯರಾಗುವಂತ 
- ಹದು, ಕುಡಿತದಲ್ಲಿ ಮುಳುಗಿಹೋದ ತಂದೆ ತನ್ನ ಮಕ್ಕಳನ್ನು ಕ್‌ ;ವಾಟಿಕೆಗಳಲ್ಲಿ 
ಎದುರುಗೊಳ್ಳುವಂತಹದು; ಮಹಾತ್ವಾಕಾಂಕ್ಷೆ ನೀತಿಗಳ ಎಲ್ಲೆಯನ್ನು ಮೀರಿದ್ದು, 
ಮೇಲಕ್ಕೇರಹೋಗುವ ಯುವಕರು ನಟಿ ಸಿಂಬಳದಲ್ಲಿ ಸಿಕ್ಕಿ ಹಾಕಿಕೊಳ್ಳು 
ವಂಥದು. ಇಲ್ಲಿ_ಅಪರಾತ್ರಿಗಳವರೆಗೆ ಹೊರಗುಳಿಯಲು ಬಿಟ್ಟ ಹುಡುಗರು 
ದುರ್ವೃಸನಗಳಲ್ಲಿ ಆಳವಾಗಿ ಮುಳುಗಿ ಭೂಗತ ಪ್ರಪಂಚವೊಂದನ್ನು ನಿರ್ಮಿಸುತ್ತಾರೆ. 


ಜುಲ ೈ-ಆಗಸ್‌, ೧೯೯೦/08 


ಮಹಫುಜನ ಕೃತಿಗಳಲ್ಲಿ ಬರುವ ಈ ಭೂಗತಪ್ರಪಂಚ ಯಾವಾಗಲೂ ದುರ್ದೆಶೆಯ 
ಸೂಚನೆಗಳನ್ನು, ಕುರುಹುಗಳನ್ನು ನೀಡುತ್ತ ಬರುತ್ತದೆ... ಇದೊಂದು ಶುದ್ಧ 
ಭ್ರಮಾಧೀನ ಸ್ಥಿತಿ, ಕೊಳೆಯುತ್ತಿರುವುವರ- ದುರ್ವಾಸನೆ ಬೀರುವ ಕೊಚ್ಚೆ 
ಇಲ್ಲಿರುವವರು ಕುಡಿಯುತ್ತಾರೆ, ಪ್ರಜ್ಞೆ ಕಳೆದುಹೋಗುವವರೆಗೆ. ಹಶೀಶ್‌ ಸೇದುತ್ತ 


ಹಾಡುವ ಹುಡುಗಿಯರಲ್ಲಿ ಇಲ್ಲವೆಃ ನಾರ್ಕೋಟಿಕ್ಸ್‌ ಗಳ ಸಾಗಾಣಿಕೆಯ ಅವ್ಯವಹಾರ 
ಗಳಲ್ಲಿ ಕಳೆದುಹೋಗಿರ.ತ್ತಾರವರು, 


ನಗೀಬ್‌ ಇಂಥ ಉಪಕರಣಗಳ ಮೂಲಕ ತನ್ನ ಓದುಗರನ್ನು ಹೇಗಿರಬೇಕಾದ 
ಪ್ರಪಂಚ ಹೀಗಾಗಿದೆಯಲ್ಲ ಎನ್ನುವ ಅಚ್ಚರಿಯ ಭಾವಕ್ಕೆ ತಂದು ನಿಲ್ಲಿಸುತ್ತಾನೆ. 
ಓದುಗನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡ ಪ್ರಪಂಚದ ಬಗೆಗಿನ ಕಲ್ಪನೆಯನ್ನೇ ಇಲ್ಲಿ 
ಕಾಣುವಂತಾದಾಗ ಈ ಬರಹ ಅವನಿಗೆ ಆಪ್ತವಾಗುತ್ತದೆ. ಒಂದು ಕಡೆ ಬಡತನ 
ಮತ್ತು ಸಾಮಾಜಿಕ ಅವನತಿಯ ಭಯ ಮತ್ತು ಇನ್ನೊಂದು ಕಡೆಗೆ ಅಧಿಕಾರ ಮತ್ತು 
ಸಂಪತ್ತುಳ ಸವರ ದರ್ಪ-ಈ ಎರಡರ ಭಯಾನಕ ವಾಸ್ತವದ ನಡುವೆ ಸಿಕ್ಕಿ ಹಾಕಿಕೊಂಡ | 
ಜನರ ಮನಸ್ಸಿನಲ್ಲಿ ಮಹಫುಜ್‌ನ ಕೃತಿಯಲ್ಲಿನ ಪ್ರಪಂಚ ಸಹಜವಾಗಿ ಆಪ್ತವಾಗಿ ' 
ಬಿಡುತ್ತದೆ. ಇಂಥ ದುರ್ಧರ ಪರಿಸ್ಲಿತಿ ಇಜಿಪ್ತಿಗೆ ವಿಶಿಷ್ಟವಾದದ್ದೇನೂ ಅಲ್ಲ. 
ಕಲ್ಕತ್ತಾದ ಇಬ್ಬರು ಪ್ರಮುಖ ಲೇಖಕರು ಮಹಪುಜನ ವಸ್ತು ಮತ್ತು ವಿನ್ಯಾಸ ' 
ಗಳನ್ನೇ ಬಳಸುತ್ತಿರುವುದು ನೆನಪಾಗುತ್ತದೆ. ಮಹಫುಜ್‌ ಈ ಇಬ್ಬರಿಗಿಂತ ತುಂಬ 
ತುಂಬ ಒಳ್ಳೆಯ ಕಸಬುದಾರನೆನ್ನುವ ಮಾತು ಇದ್ದೇ ಇದೆ. ಇದು ವಿದ್ಯಾವಂತ 
ಸಂಬಳ ಪಡೆಯುವ ನಗರವಾಸಿಯ ಪ )ಜ್ಞೈಯಲ್ಲಿ ಮೂಡಿಬಂದಂಥ ಬರಹ. ಇವರ 
ಸಂದರ್ಭ ಎಂಥದೆಂದರೆ-ಬಡತನದ ವಿಶಾಲವಾದ ಹುದಲು ಮತ್ತು ಶ್ರೀಮಂತಿಕೆಯ 
ಪುಟ್ಟ ನಿಗೂಢ ಕೂಟಗಳ ನಡುವೆ ಸಿಕ್ಕಿ ಹಾಕಿಕೊಂಡು, ತಮ್ಮ ಪರಂಪರೆಯಲ್ಲಿ, 
ಗೌರವಾನ್ವಿತ ಮನೆತನಗಳ ಇತಿಹಾಸದಲ್ಲಿ ಏನಾದರೂ ಬದುಕಿಗೊಂದು ಅರ್ಥದ 
ಪುಟ್ಟ ಎಳೆ ಬದುಕಿನ ಸಾಚಾತನದ ಬಗ್ಗೆ ನಂಬುಗೆ ಕಂಡಾವೇನೋ ಎಂದು ತಡಕಾಡು 
ತ್ರಿರುವಂಥದು. ಆದರೆ ಇದು ಅವರಿಗೆ ಅತ್ಯಂತ ಕ್ರೂರವಾದ ಭ ಮನಿರಸನವೆನಿಸಿ 
ಬಿಡುತ್ತದೆ. ಏಕೆಂದರೆ ಈ ಪೀಳಿಗೆಗಳು-ಮನೆತನಗಳು ಇಜಿಪ್ತಿನ ಇಲ್ಲವೇ ಭಾರತದ 
ಇಸ್ಲಾಮ್‌ ಇಲ್ಲವೇ ಹಿಂದೂ ಪರಂಪರೆಗಳೂಂದಿಗೆ ಸಂಬಂಧಪಟ್ಟೇ ಇಲ್ಲ. ಇವರ 
ಇಂದಿನ ಜೀವನ ವಿಧುನ ಇಜಿಪ್ತಿನ ಇಲ್ಲವೇ ಭಾರತದ್ದಾ ಗಿರದೇ ವಿಕ್ನೊ ಶ್ರೀರಿಯನ್‌ 
ರೀತಿಯೊಂದಿಗೆ ಸೇರಿಕೊಳ್ಳುವಂಥದ್ದಾ ಗಧೆ, 


ಭ್ರಷ್ಟಾಚಾರದ ಮೂಲಕ ಅನೈತಿಕ, ಅನರ್ಹ ಜನರ ಶಿ )ಮಂತಿಕೆ ಬೆಳೆಯುತ್ತ 
ಹೋಗುವುದನ್ನು ಮತ್ತು ಅದೇ ಸಂದರ್ಭದಲ್ಲಿ ನಮ್ರ, ಸಾತ್ವಿಕ ಜನ ಪ್ರಮಾಣಿಕ 


223 ಸಂವಾದ 


OO 


ವಾದ ಕೂಲಿ ಪಡೆಯಲು ಹೆಣಗುವಂಥ ಪರಿಸ್ಥಿ ತಿಯ ಬಗೆಗಿನ ಅಸಾಧ್ಯ ತಿರಸ್ಕಾ ರ 
ಪೂರಿತ ಪ ಪ್ರಜ್ಞೆ ಯಲ್ಲಿ ಮಹಫುಜನ ಕೃತಿಗಳು ಮಿಂದು ಬಂದಿವೆ. ಇರ: ಚಲದರ 
ಬಗ್ಗೆ ಅಮ "ಹೇಗಿರಬೇಕೋ er ಇಲ್ಲದ್ದ ರಿಂದ ಈ ತಿರಸ್ಕಾ ವ, ಕೋಪ. ಈ 
ವಿಘಟನೆಯ ಮೂಲಗಳು ಆಲ್ಲೋಲಕಲ್ಲೋಲವುಂಟ: ಮಾಡುವಷ್ಟು ತೀವ್ರವಾದ 
ನೈತಿಕ ಕೋಪವನ್ನು ಹುಟ್ಟಿಸುವಷ್ಟು ಆಸಕ್ತಿಯವಾಗಿಲ್ಲ. ಯಾಕೆಂದರೆ ವಿಘಟನೆಯ 
ಪಾಪಕೂಪದ ಮುಂದೆ ಅವು ಏನೇನೂ ಅಲ್ಲ. 


ಮಹಫುಜ್‌ ಕೆಲವು ಅರೆಬೆಡಗಿನ ನೀತಿ ಕಥೆಗಳಂತಹ ಕಥಾನಕಗಳನ್ನು ರಚಿಸಿ 
ದ್ದಾ ನೆ. ಆದರೆ ಅವನನ್ನು ಮೂಲಭೂತವಾಗಿ ಧಾರ್ಮಿಕ ಲೇ ಖಕನೆಂದು ಪರಿಗಣಿಸ 
ಲಾಗದು, ಅವನ ಕೃ ತಿಗಳಲ್ಲಿ ಮತ್ತೆ ಮತ್ತೆ ಉಲ್ಲೆ ಖಗೊಳ್ಳು ವ ಚಿಂತಕ ಅಬುಲ್‌. 
NE ಒಬ್ಬ ಮಧ್ಯಯುಗದ ಅರಬ್ಬಿ ನ ಚಿಂತಕನಾಗಿದ್ದು ಅವನು ' 
ಒಬ್ಬ ಮುಕ್ತ ಮತ್ತು ವಾಸ್ತವವಾದೀ ಚಿಂತಕನಾಗಿದ್ದಾ ನೆ. ಮಹವುಜ್‌ ರಾ 
ವ ೃವಸ್ಥಿ ಕುರಿತು ವ್ಯಂಗ್ಯ ಕಥಾನಕಗಳನ್ನು ರಚಿಸ ಸಿದ್ದಾ ನಾದರೂ ಅವನನ್ನು . ಒಬ್ಬ 
ರಾಜಕೀಯ ತಡ ಹೇಳಲಾಗದು. ಒಟ್ಟಿನ ಮೇಲೆ ಅವನ ೨ ೈತಿಗಳಲ್ಲಿ 
ರಾಜಕೀಯ ಮತ್ತು ಇತಿಹಾಸಗಳು ಒಂದು ಒನ್ನೆಲೆಯನ್ನು ಒದಗಿಸಲು ದುಡಿ 
ಯುತ್ತವೆ. | | 


`'ಮಹಪುಜ್‌ನ ಕೃತಿಗಳಲ್ಲಿ ತಾಯಿಯ ಪಾತ್ರಗಳು ಅಸಾಧ್ಯ ಎನಿಸುವ ಮಟ್ಟಿ ಗೆ 
ಸಹನೆಯ ವನೊರ್ತಗಳಾಗಿನೆ. ಮನೆಯ ರಕ್ಷಿತ ಆವರಣ ದಾಟಿ ಕೆಲಸ ಮಾಡಲು 
ಹೊರಗೆ ಹೋಗುವ ಹುಡುಗಿಯರು ಬಹುತೇಕವಾಗಿ ಆಮಿಷಕ್ಕೆ ಬಲಿಯಾಗುತ್ತಾರೆ. 
ಅಂದರೆ ಮಹಪುಜ್‌ನ ಕೃತಿಗಳು ಹತ್ತೊಂಬತ್ತನೇ ಶತಮಾನದ ್ರೀಷ್ಮ ಸಾಹಿತಿಗಳಾದ 
ಬಾಲ್ದಾಕ್‌, ಟಾಲ್‌ಸ್ಕಾ ಯ್‌, ಫ್ಲಾಬರ್ಟ ಮುಂತಾದವರ ಕೃ ತಿಗಳ ಪ್ರಭಾವದಲ್ಲಿ 
ವಿವರ "ಮತ್ತು ಧಾರ್‌ ಶ್ರೀಮಂತಿಕೆಯನ್ನು ತೋರುತ್ತವೆ. ಕ ಇವು ಅತ್ಯಂತ 


, ದುಃಖಾರ್ದಭಾವ ಹುಟ್ಟಿಸುತ್ತವೆನ್ನುವಾಗಲೂ ಅವು ನಿಜವಾದ ದುರಂತವನ್ನು 
 ಚಿತ್ರಿಸುತ್ತಿರುವುದಿಲ್ಲ. ಯಾಕೆಂದರೆ ಇಲ್ಲಿನ ದುಃಖ ಉಗಮವಾಗುತ್ತಿರುವುದು ಕ್ಮ 
ಪೀಳಿಗೆಗಳ (ಮನೆತನಗಳ) ಉತ್ತಮಿಕೆ ಭಂಗಗೊಳ್ಳುತ್ತಿ ಶಿರುವುದರಿಂದ. ದರೆ 


ಗೌರವಾನಿ ತ ಪರಂಪರೆಗಾಗಿನ ಚಡಪಡಿಕೆಯನ್ನು ತಳ ಸಾಧ ಹಚ್ಚ ಕಥೆ 


ಗಾರರಿಗೆ ಕೂಡ ಒಂದು ನಿಜವಾದ ದುರಂತವಾಗಿ ಚಿತ್ರಿಸಲು ಸಾಧ್ಯ ವಾಗದು. 


ಮಹತ್ವದ್ದೆನಿಸದ ಸ ಸಣ್ಣ ಪುಟ್ಟ ವಿವರಗಳ ಮೂಲಕ ಕಟ್ಟಲ್ಪಡುವ ಈ 
ಕೃತಿಗಳು ಈ ಸಮಾಜದ ಬಗೆಗಿನ ಮಹಫು್ರಜ್‌ನ ಸೂಕ್ಷ್ಮವಾದ ಮತ್ತು. ವ್ಯಾಪ್ತವಾದ 


ಜುಲೈ-ಆಗಸ್ಟ್‌ ೧೯೯೦/೨೧ 


ಗ ಹಿಕೆಯನ್ನು ಹೇಳುತ್ತವೆ. ಅವನ ವಿವರಗಳನ್ನು ಅವನ ಕ ಕೃತಿಗಳ ಭಾಷಾಂತರಗಳ 
ಹ ಹೇಳಿ ಬಿಡುವ " ಕೈ ರೋದ ಕಣು ಹ ವಾಸನೆ” ಎನ್ನುವ; 
ಮಾತು ನಮಗೆ ತಿಳಿಸಲಾರದು. ಅವುಗಳಿಗೆ ಪ ಪ್ರತಿಯೊಂದಕ್ಕೂ ಅಡಿ ಟಿಪ್ಪಣಿ 
ಬೇಕಾಗುತ್ತವೆ. ಹೊರದೇಶದ ಓದುಗರಿಗೆ ಇಜಿಪ್ತಿನಲ್ಲಿ "ಸಂಬಳದ ನೌಕರ” ಎನ್ನು 
ವುದರ ನಿಜವಾದ ಅರ್ಥ, ಅಲ್ಲಿನ ಪದವಿ ಪರೀಕ್ಷೆಯ ಮಹತ್ಹ, ಅಲ್ಲಿನ ಎಂಟನೆ 
ಹಂತದ ಕೆಲಸಗಾರರೆಂದರೆ ಏನು ಎಂಬುದು ತಿಳಿಯದೆ ಮಹಫುಜ್‌ನ ಕ ಗತಿಗಳು ಅರ್ಥ 
ವಾಗಲಾರವು. ಇವು ಇಜಿಪ್ತಿನ ರಹಸ್ಯಗಳು, ಇಜಿಪ್ತಿನ ವೈಶಿಷ್ಠ ಸ ಗಳು. 
೨ | 
ನೋಬೆಲ್‌ ಬಹುಮಾನ ಮಹಪಫುಜನಿಗೆ ಕಷ್ಟ ಗಳನ್ನು ತಂದಿಕ್ಕಿತು. ಬಹುಮಾನದ 
ಘೋಷಣೆಯಾಗುತ್ತಿ ದ್ದ ೦ತೆಯೇ ಅವನಿಗೆ ಮುಸ್ಲಿ 0 ಜಗಳ. ೪. 20 ಕೊಲೆಯ 
ಬೆದರಿಕೆಗಳು ಬರತೊಡನಿದವು. ಇದಕ್ಕೆ ರಾ ಮಹಫುಜನು 1959ರಲ್ಲಿ ಬರೆದ 
"ಗೆಬೆಲಾವಿಯ `ಮಕ್ಕ ಛು ಎಂಬ ಪುಸ್ತ ಕವಾಗಿತ್ತು. ಅಲಿಗರಿ ರೀತಿಯ ಈ 
ಕಾದಂಬರಿಯ ಆಃ ಮುಖ್ಯ ಪಾತ್ರಗಳು ಮೂವರು ಮಹಂತರುಗಳಾದ ಮೊಸೆಸ್‌, 
ಜೀಸಸ್‌ ಮತ್ತು ಮೊಹಮದ್‌ "ಇವರನ್ನು ಪ್ರತಿನಿಧಿಸುತ್ತವೆಂದು ಹೇಳಲಾಗುತ್ತದೆ. 
ಮುಸ್ಲಿಂ ಧಾರ್ಮಿಕ ಸಂಸ್ಥೆ ಚೂ ಈ “ಪುಸ್ತ ಕವನ್ನು ಇಸ್ಲಾಂ ಧರ್ಮಕ್ಕೆ ಎರುದ್ಧ 
ವಾದದ್ದೆಂದು ಘೋಷಿಸಿದೆ. ಮಹಫುಜ್‌ ಈ ಎಲ್ಲ 'ತರಲೆಯಿಂದ ತೀವ್ರ ಮಾನಸಿಕ | 
ಕ್ಷೋಚೆಗೆ ಒಳಗಾದ.. ಈ ಪುಸ್ತಕ ಇಜಿಪ್ತಿನಲ್ಲಿ ಅರಬೀ ಭಾಷೆಯಲ್ಲಿ ಪ್ರಕಟವಾಗಲಿಲ್ಲ 
ವಷ್ಟೇ ಅಲ್ಲ, ಕೆಲವು ಕಾಲ ಅವನು ಬರೆಯುವುದನ್ನೇ ನಿಲ್ಲಿಸಿದ್ದ. ಮಂಂದೆ ಕ್ರಮೇಣ 
ಮಹಪುಜ್‌ ಬರೆಯತೊಡಗಿದ. ಈ ಕೊಲೆಯ ಬೆದರಿಕೆಗಳು "ಬರುವವರೆಗೆ ಈ ತರಲೆ : 
ಮರೆತೇ ಹೋಗಿತ್ತು. ಆದರೆ ಮಧ್ಯ ಪೂರ್ವದಲ್ಲಿ 50ರಿಂದ 80ರ ದಶಕಗಳ ನಡುವೆ 
ಒಂದು ಯುಗವೇ med ಆಗ ಪಂಡಿತರ ಒಂದು ಗುಂಪು ಅಂದು | 
ಆ ಪುಸ್ತಕಕ್ಕೆ ಹಾಕಿದ ಬಹಿಷ್ಕಾರಕ್ಕೂ, ಇಂದು ಇದೀಗ ಕಾಲೇಜುಗಳಿಂದ ಹೊರಬಂದ 
ಯುವಕರ ಟು ನೀಡ:ತ್ತಿರುವ ಕೊಲೆಯ ಬೆದರಿಕೆಗೂ ಇರುವ ಅಂತರವನ್ನು ನಾವು : 
ಗಮನಿಸಬೇಕು. ಈ ಅಂತರ ಮಹಫುಜ್‌ನ ಪೀಳಿಗೆಯ ಅವಧಿಯಲ್ಲೇ ಮಧ್ಯಪೂರ್ವ 
ಎಷ್ಟೊಂದು ಬದಲಾಗಿದೆ ಎನ್ನುವುದನ್ನು ತೋರಿಸುತ್ತ ದೆ. ಹ 


ಮಹಪಫುಜನ ತಾರುಣ್ಯ ದಲ್ಲಿ ಇಸ್ಲಾಂ ಒಂದು ರಾಜಕೀಯ ಚಿಂತನೆ ಎನ್ನು ವಂತೆ 
ಒಂದು ಪ್ರಮುಖ ವಾಹಿನಿಯಾಗಿರಲಿಲ್ಲ. ಅವನು ಕಾಲೇಜಿಗೆ ಹೋಗುವ ಆ ದಿನಗಳಲ್ಲಿ | 
ಅಂದರೆ ಇಪ್ಪತ್ತರ ದಶಕದ ಕೊನೆಯ ಮತ್ತು ಮೂವತ್ತರ ದಶಕದ ಆರಂಭದ 
ಕಾಲದಲ್ಲಿ. ಇಜಿಪ್ತಿ ನಲ್ಲಿ ರಾಷ್ಟ್ರ ೇಯತೆಯ ಒಂದು ಚಳುವಳಿ ನಡೆದಿತ್ತು. ಅಂದಿನ 
ಮುಖ್ಯ ಚಿಂತಕರು ಇಜಿಪ್ರಿ ಗಾಗಿ ಇಜಿಪ್ತಿನದೇ ಆದ ಒಂದು ರಾಷ್ಟ್ರಿ ಯ ಸಂಸ್ಕೃತಿ 


ಕ್‌. 


a 


ತ್ರಿ | ಸಂವಾದ 


6. 


ಯನ್ನು ನಿರ್ಮಿಸುವ ಉದ್ದೇಶದಿಂದ ಪ್ರೇರಿತರಾಗಿದ್ದರು. ಆಗ ಅವರರ ಫರೋನ 
ಮತ್ತು ಹೆಲೆನಿಕ್‌ ಆದ ಬೇರುಗಳನ್ನು ಅಗೆದು ಅವುಗಳಿಂದ ಇಜಿಪ್ಸಿಯನ್‌ ಸಂಸ್ಕೃತಿ 
ಕಟ್ಟಲು ಪ್ರಯತ್ನಿ ಸುತ್ತಿ ದ್ದರು. ಆಗ ಅವರ ಚಿಂತನೆ ಒಟ್ಟು ಅರಬ್ಬೀ ಅಸಾ 
ಎಷ ಇಸ್ಲಾಂ ಜಗತ್ತ ನ್ನ್ನ ಪರಿಗಣಿಸದಂಥದಾಗಿತ್ತು. ಆಗ "ಜಿಪ್ಪಿನಲ್ಲಿ ಏನನ್ನೂ 
ಯೋಚಿಸಬಹ: ದಾಗಿತ್ತು. ಯಾವುದೂ ಧರ್ಮದ್ರೋಹವೆಂದು ಪರಿಗಣಿತವಾಗು 
ತ್ತಿದ್ದಿಲ್ಲ. ಅಂಥ ಕಾಲದಲ್ಲಿ. ಈ “ಗೆಬಲಾವಿಯ ಮಕ್ಕಳು? ಕೃತಿ ಬಂದಿದ್ದರೆ ಯಾರೂ 
ಏನೂ ಅನ್ನುತ್ತಿ ತ್ರಿದ್ದಿ ರಲಿಲ್ಲ.” ಆದರೆ ಈ ಪುಸ್ತಕ ಬಂದದ್ದು 50ರ ದಶಕದ ಕೊನೆಯ 
ಹಂತ ದಲ್ಲಿ. ಅಷ್ಟ ರಲ್ಲಿ ಇಸ್ರೇಲಿನ. ಸ್ಥಾ ಪನೆಯಾದದ್ದ ಇತನ ಮತ್ತು ಇಜಿಪ್ತಿನಲ್ಲಿ 
ಕ್ರಾಂತಿ ನಡೆದು ಹೋದದ್ದ ರಿಂದ ಧರ್ಮದ ಸ್ಕಾ ನ ಸಂಪೂರ್ಣವಾಗಿ ಬದಲಾಗಿತ್ತು 
ಇಜಿಪ್ತಿನಲ್ಲಿ ಇಸ್ಲಾಂ. ಅತ್ಯ ತ ಚೈತನ್ಯ ಶೀಲವಾಗಿ ಪ್ರಭಾವಶಾಲಿಯಾಗಿಬಿಟ್ಟಿತ್ತು 
ಮತ್ತು ಅಲ್ಲಿನ ಧಾರ್ಮಿಕ ಸ ಸಂಸ್ಥೆಯು ಈ ಬದಲಾವಣೆಗಳನ್ನು ಎಲ್ಲರಿಗೂ ಸ್ಥ ಷ್ಟ ಸ 
ವಾಗಿ ತಿಳಿಸುವ ಬಗ್ಗೆ ದೃ ಢವಾಗಿತ್ತು. ಅಂಥಲ್ಲಿ ಕೂಡ ಘಿಕದವ ಧಾರ್ಮಿಕ ಸಂಸೆ 
ಯಾವುದೇ ಪುಸ್ತ ಕವನ್ನು. ಬಹಿಷ್ಯ ರಿಸಬೇಕಾದರೆ ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸು 
ಕಿತ್ತು. ಆಗ ರಕ್ತ ಷರ ಹ ಬೆದರಿಕೆ ಇರುತ್ತಿ ರಲಿಲ್ಲ. ಶತ ಮೂವತ್ತರ 
ದಶಕದಲ್ಲಿನ ಚಿಂತನೆಯ ಗ” ವರಿಗೆ ಇಸ್ಲಾಂ ಧರ್ಮದ ನಿಯಮಾವಳಿಗಳಿಗೆ 
ಬದ್ಧ ರಾಗಿರಬೇಕೆನ್ನು ವಸ್ಟ ಷ್ಟ ಸಂದೇಶ ನೀಡುವಂಥದ್ದಾ ಗಿರುತ್ತಿತ್ತು. 


| ಆದರೆ ಇಂದು ಇಸ್ಲ್ಲಾ ೦ ತತ್ವ ದ ಅತ್ಯುನ್ನತ. ಚಿಂತಕರನ್ನೂ ಕೂಡ ಹಿಂಸೆಯ 
| ದಳ್ಳು ರಿ ಸುತ್ತುವರಿದಿದೆ. ಗ ಇಜಿಪ್ಪಿ ನಲ್ಲಿ ಇಸ್ಲಾ 0 ಸರ್ಜೀವ ಹೆಸರಿನಲ್ಲಿ : 
| | ಯುವಕರೊಂದಿಗೆ ಇವರು ಯಾವ ಸಂಪರ್ಕವನ್ನು 'ಹೊಂದಲೂ 
| ಸಾಧ್ಯ ವಾಗುತ್ತಿಲ್ಲ. ಅಷ್ಟೆ € ಅಲ್ಲ ಅಲ್‌-ಅರುುರ್‌ ವಿಶ್ವ ವಿದ್ಯಾ ಲಯದ ಇಸ್ಲಾಂ 
ಹರ್ಷದ ಸುನ್ನಿ ತತ್ವ ಚಿಂತನೆಯ ಪೀಠದಲ್ಲಿ ಅಧ್ಯಯನ ಮಾಡಿ ಶೇಖ್‌ ಪದವಿ 
ಪಡೆದ ಪಂಡಿತರನ್ನೂ. ಸೇರಿಸಿ ಎಲ್ಲ ಧಾರ್ಮಿಕ ಚಿಂತಕರನ್ನು ಈ ಯುವಕರು ಧರ್ಮ 
'ಲಂಡರು ಅಧರ್ಮಿಗಳು ಎಂದು ಘೋಷಿಸಿದ್ದಾ ರೆ... ಮಹಮದ್‌ ಅಲ್‌ ದಹಾಬಿ 
ಇಂಥ ಒಬ್ಬ ಧಾರ್ಮಿಕ ಪಂಡಿತರಾಗಿದ್ದರು. ಅಲ್ಲದೇ ಅವರು ಇಜಿಪ್ತ ಸರ್ಕಾರದಲ್ಲಿ 
ಧಾರ್ಮಿಕ “ತ್ತಿ ಇಲಾಖೆಯ ಮಂತ್ರಿ ಯೂ ಆಗಿದ್ದರು. (ಈ ಇಲಾಖೆ 
ಯಲ್ಲಿಯೇ ಮಹಫುಜ್‌ ಸೇವೆ ಸಲ್ಲಿಸುತ್ತಿದ್ದು ದು). 1917ರಲ್ಲಿ ಈ ಪಂಡಿತರನ್ನು 
ಅಪಹರಿಸಿ ಕೊಲ್ಲಲಾಯಿತು. ಈ ಕೃತ್ಯಕ್ಕೆ ಕಾರಣರಾದವರು “ಸೊಸೈಟೀ ಆಫ್‌ 
ಮುಸ್ಲಿ ಸ್‌? ಎನ್ನುವ ಮೂಲಭೂತವಾದಿ ಗುಂಪಿನ ಜನ. ಈ ಬಗ್ಗೆ ತ್‌ ನಡೆದ 
ಮಿಲಿಟರಿ ವಿಚಾರಣೆಯಲ್ಲಿ, ಸಮಿತಿಯ ಅ ಧ್ಯಕ್ಷನಾದ ಜನರಲ್‌ನು 'ಅತ್ಯ ತ ವಿವರ 

ವಾಗಿ ಈ ಉಲೆಮಾ ನಿರುಪಯುಕ್ತ ವಾದದ್ದು ಎಂದು ಘೋಷಿಸಿದ್ದಾ ನೆ. 
ಜುಲೈ “ಆಗಸ್ಟ್‌ ೧೯೯೦/೨೩. 


ಈಗ ಧಾರ್ಮಿಕ ಪಂಡಿತರಿಗೆ ಇರುವ ಏಕೈ ಕ ದಾರಿ ಎಂದರೆ ಈ ಮೂಲಭೂತ 
ವಾದಿಗಳ ಚಿಂತನೆಗಳನ್ನು ಇಸ್ಲಾ ೦ಗೆ ವಿರುದ ” ವಾದವುಗಳೆಂದು ಘೋಷಿಸುವುದು. 
ಪಾಂಡಿತ್ಯದ ದೃ ಷ್ಟಿ ಯಲ್ಲಿ ಅವು ಹ:ಗಿವೆ ಕೂಡ. ಉದಾಹರಣೆಗೆ, : "ಸೊಸ್ಫೈ ಟಿ ಆಫ್‌ 
ಮುಸ್ಲಿ ಮ್‌, , 'ಮಧ್ಯ ಯುಗದ ಎಲ್ಲ ಪಾಂಡಿತ ಪೂರ ಚಿಂತನೆಯ: ನ್ನು ತಿರಸ್ಕರಿ ತತ ೫ 
ಅದು « ಇಸ್ಲಾಂ ಕಾನೂನಿನ ನಾ ಲು ಮುಖ್ಯ ಶಾಖೆಗಳ ಬಗೆಗಿನ ಚ ಪಾತ ಚಿಂತನೆ 
ಯನ್ನೂ ಕೂಡ ತಿರಸ್ಕರಿಸುತ್ತದೆ. ಅದಲ್ಲದೆ ಕುರಾನ್‌ನನ್ನು ಅರ್ಥೈಸಲು ತಾನು 
ಮಾತ್ರ ಅಧಿಕಾರ ಹೊಂದಿರುವುದಾಗಿ ಹೇಳಿಕೊಳ್ಳೆತ್ತ ಶ್ರದದು. ಒಂದು ಶತಮಾನದ 
ಹಿಂದೆ ಇಂಥ ಯೋಚನೆಗಳು ಧರಾ ಭಾವಿಸಲ್ಪಡುತ್ತಿದ್ದವು ಮತ್ತು 
ಇಂಥ ಯೋಚನೆ ಹೊಂದಿದವರನ್ನು ಅಂದು ಗಲ್ಲಿಗೇರಿಸಲಾಗುತ್ತಿತ್ತು. ಇವರ 
ಧಾರ್ಮಿಕ ಚಿಂತನೆಗಳು ಖಂಡಿತವಾಗಿ ಆ ಇಸ್ಲಾಂನಿಂದ ಅತ್ಯ ೦ತ ಭಿನ್ನ ವಾಗಿಹೆ. 
ಆದರೆ ಇಂದು ಇಜಿಪ್ತ ಮತ್ತು ಬೇರೆ ಕಡೆಗೆ ಇವರೇ 4 ಮುಸ್ಲಿಂ ಎನಿಸಿ 
ಕೊಳ್ಳುತ್ತಿದ್ದಾರೆ. ಇಂದು ಇಜಿಪ್ತಿ ನಲ್ಲಿ ಇಂಥ ಮೂಲಭೂತವಾದಿಗಳ ಶಕ್ತಿ ಎಷ್ಟು 
ಹೆಚ್ಚೆ ದ ಈರ್‌ ಅವರು ಇಂದು ಅಲ್ಲಿನ ಪೋಲೀಸರೊಂದಿಗೆ ಯುದ್ಧ ಘೋಷಿಸ 
ಬಲ್ಲರು. ಅನೇಕ ಸಲ ಅವರು ಕೈ ಈ ಮತ್ತು ಇತರ ಪಟ್ಟಣಗಳ ಭಾಗಗಳನ್ನು | 
ಬಿಡುಗಡೆ ಮಾಡಿದ್ದೇವೆಂದು ಘೂ ಹಿಸಿದ್ದಾ ರೆ. 


ಇಂಥ ಈ ಮೂಲಭೂತವಾದಿಗಳು, ತಮ್ಮ ವಿರೋಧಿಗಳು ಮಹಪ್ರಜನ ! 


ಮೇಲೆ ಹೊರಿಸಿದ ಆರೋಪಗಳನ್ನು ಏಕೆ ಪುನರುಚ್ಛರಿಸುತ್ತಿದ್ದಾರೆನ್ನುವ ಪ್ರಶ್ನೆ | 
ಮೂಡುತ್ತದೆ. ಅನೇಕ ವರ್ಷಗಳಲ್ಲಿ pe ಒಂದು ವಿಷಯದ ಬಗ್ಗೆ ಉಲೆಮಾ ಮತ್ತು 
ಸೊಸೈಟಿ ಆಫ್‌ ಮುಸ್ಲಿಮ್ಸ್‌ ನಂತಹ ಮೂಲಭೂತವಾ ದಿಗಳು ಏಕಾಭಿಪ್ರಾಯ 


ಹೊಂದಿದ್ದಾರೆ. ಇದಕ್ಕೆ ಮಹಫುಜನ ಪುಸ್ತಕ ಒಂದು ನೆಪಮಾತ್ರ. ನಿಜವಾದ 


ಕಾರಣವೆಂದರೆ ಮಹಫು್ರಜ್‌ ಅತ್ಯಂತ ಸ್ಪಷ್ಟವಾಗಿ "ಕ್ಯಾಂಪ್‌ ಡೇವಿಡ್‌' ಒಪ್ಪಂದ 
ವನ್ನು ಬೆಂಬಲಿಸಿದ್ದಾ ಗಿದೆ. ಕೊಲೆಯ ಬೆದರಿಕೆಗಳಿಗೆ ಮಹಫ್ರಜ್‌ ಅಸಾಧಾರಣವಾದ 
ಧೆ ಸ್ರಿರ್ಯದ ಪ ಪ್ರತಿಕ್ರಿ ಯೆ ತೋರಿಸಿದ್ದಾನೆ. ದುರುದ್ದೆ ೬ಶಗಳ ರಾಜಕೀಯದ ಸೆಳವು ' 
ತುಂಬಿದ ಕೈ ರೋದಲ್ಲಿ ಬದುಕುವ ತ ತನ್ನ ಜೀವನದ ರೀತಿಯನ್ನು ಒಂದಿನಿತೂ 
ಬದಲಿಸಿಕೊಂಡಿಲ್ಲ. ಅಷ್ಟೇ ಅಲ್ಲದೇ ಸರ್ಕಾರ ಕೊಡಮಾಡಿದ ಅಂಗರಕ್ಷಕರನ್ನು 
ಅವನು ತಿರಸ್ಯರಿಸಿದ್ದಾ? ವೆ. ಸದ್ಯಕ್ಕೆ ಮಹಪುಜ್‌ನ ವಿರೋಧಿಗಳು ಅಪಮಾನದಿಂದ 
ಮುಖ ತಗಿ ಸ: ಪಂತಾಗಿದೆ: ಈ ಮೂಲಕ ಅವನು ತಾನು ವಾಸಿಸುತ್ತಿರುವ ಅತ್ಯಂತ 
ಡಿಕೆ ವಾತಾವರಣದ ಇಜಿಪ್ತಿನಲ್ಲಿ ಶ ೨೦ತವ ವಾಗಿ ಬದುಕುವ ರೀತಿಯ ಶೌರ್ಯವನ್ನು 


ಪ್ರದರ್ಶಿಸಿದ್ದಾನೆ. ತೆ hg ಹಾರ [ಜಾ 9 


೨೪/ಸಂವಾದ , 


ಮೂರು ಕವಿತೆಗಳು 
ಕ್ರಾ ಜಯೆರಾಮ ಕಾರಂತ 

1. ಹುಡುಕುವರು ಹುಡುಗರು 

ಹುಡಂಕುವರು ಹುಡುಗರು ತಮ್ಮ. 

- ಅಮ್ಮದಿರ ಕಣ್ಣು ಗಳ. 

ಕಣಾ ) ಮುಚ್ಚಾಲೆಗೆ ತೊಡಗಿ 
ಸಡುವ ಎದೆಯ ಕನಸುಗಳು 

ಶಿಶಿರದ ಗಾಳಿಯ ದಾಳಿಗೆ 
ಅಡಿತಪ್ಪಿ ಉರುಳುವ ಹೊತ್ತು 


ಅಯ್ಯೋ ಅಪ್ಪದಿರ ಹೆಗಲು 
ವೈಶಾಖಕ್ಕೆ ಟಾ ಹೊತ್ತು 


ಅಥವ ತಲೆಯೆತ್ತಿದರೆ ರೆಪ್ಪೆ ಇಲ್ಲದ ನೀಲ 
_ ಆಗಸದ ತಪ್ಪಲಿನಿಂದ 
es ಸಾವಿರ ಚುಕ್ಕೆ 
ಹೆಸರು ಅಥವ ಗೋತ್ತ ಗಳ ಲೆಕ್ಕವೆ 
ಬೇಕಾಬಿಟ್ಟಿ ಅಂಡಲೆವ 
ನಹನು ಕೈ ಗಿತ್ತು 
ಅಯ್ಯಪ್ಪ ಪ್ಪ ಅನ್ನು ke ಹೊತ್ತು 


ಜತ್‌ 
ತಪ್ಪದೇ ಕಣ್ಣಲ್ಲಿ ಮೆಕರಂದ ಸುರಿಸೊ ವೆಸಂತೆ 
ಪುಪ್ಪ ವತಿ ವಸುಂಧರೆಯ 
ಸವಿಮಾತ ಹಂಚುವ ಹೊತ್ತು 
ಕಾಡಿ ಕನಸುಗಳಲ್ಲಿ ಹಾಡಿ ತನ್ನೆದೆ ತೋಡಿ 
ಸ ಸ ತಗಳ, * 7" ಉಲೈಸಂಗಸ್‌ ರರ 


ಸಾಕು ಬೇಕೆಂಬಂತೆ 
ಮೀನಿ ಬಣ್ಣದೋಕುಳಿಯಲ್ಲಿ | 
ಎದೆಸೆಟೆಸಿ ನರ್ತಿಸಿ ನಟಿಸಿ 

ಎದೆಪದಕವಾದವಳಲ್ಲಿ 

ಆಟ ಬೇಟ ಕೂಟಕ್ಕೆ ಜತೆ 

ಯಾಗಿ ಹಾಯಾಗಿ ನಕ್ಕವಳಲ್ಲಿ 


3 

ತನು ಅರಳಿ ಖುತುಚಕ್ರ ಉರುಳಿ 

ಎಷ್ಟೋ ಇರುಳು 

ಕಂಡ ಕನಸು ರಾಜಕುವರಾರ- 

ತನದ ಕತೆ ಕತ್ತರಿಸಿ ' 

ಕೆಡೆದರೂ ಮರಮರಳಿ 

ಹೊಕ್ಕುಳಬಳ್ಳಿ ಹೂಬಿಟ್ಟು ' ಜ| 

ನಕ್ಕರೆ-ಮತ್ತದೇ ಮತ್ತು | 
ತ ಹೊತ್ತಾರೆ: ಹುಡುಕುತ್ತಾರೆ. 


ಒಡಲಪಾಡಿನ ನಡುವೆ 
ಜೋಗುಳ ಹಾಡಿದ ಕೊರಳ. ' ; 
ಪೇಟೆ ಕೋಟೆ ಗಡಿಬಿಡಿಯಲ್ಲಿ 

ಕಚೇರಿ ಕಡತಗಳಲ್ಲಿ 

ಜೂಜು ಕುಡಿತಗಳಲ್ಲಿ 

ಹಾಯ್‌ ಹಲೋ ಭೇಟಿಗಳಲ್ಲಿ 
ಇಪ್ಪತ್ತೈಂಟು ಆಟದ ಮೋಡಿ 

ಆಡಿದ ಮೇಲೆ ಸೋಲುವ ಹೊತ್ತು 
ಇನ್ನಿಲ್ಲವೆಂಬಷ್ಟು ಸುಸ್ತಿ | 
ಮೈಮನ ಆವರಿಸುವ ಹೊತ್ತು 

ಇವಳ ಮುಖ- ಮಡಿಲಲ್ಲಿ 
ಇವಳೆದೆಯ ಕಡಲಲ್ಲಿ 
ನಡೆ-ನೋಟ-ನಿಲುವಲ್ಲಿ 

ಇವಳ ಅಡಿಯಲ್ಲಿ... 


೨೬/ಸಂವಾದ ಕ 


2. 


`ರಂಗವಲ್ಲಿಯ ನಡೆ 


ಇವು ಬರಿದೆ ಚುಕ್ಕಿಗಳಲ್ಲ 
ನನ್ನ ಆತ್ಮದ ಬಿಕ್ಕು ಗಳು 


ಇರುವ ಒಗಟೆಯ ಸಕ್ಕ 


ಬಿಡಿಸುವ 'ಕಾತರದಲ್ಲಿ” 


ಯಾತರ ಆಧಾರದಲ್ಲೊ 
ತಿಣುಕಹೊರಟ ಲೆಕ್ಕಗಳು 


ಒಂದಂ ಚುಕ್ಕಿಯ ಅಂದ 


ಹೆಚ್ಚಿಸೀತೆ ಇನ್ನೊ ೦ದೆಂದು 


ತಪ್ಪಿಸಿಕೊಂಡು ಹೊರಟುವು ಅವು 


ಪರ ನಡೆಯ ಇನ್ನೊಂದು 


ದಮ್ಮ ಯ್ಯ ತಪ್ಪಿಸಬೇಡ 

ಆ ಅವುಗಳ ಒಳಲೆಕ್ಕ 

ತಪ್ಪಿ ಸದೆ ಹೋದುವು ಎಂದು 
ನಿಮ್ಮಂಥ ಇನ್ನೊಬ್ಬ K ಬ್ಬರ ದುಃಖ 

ಇದಲ್ಲ ಇದಲ್ಲ ಎಂದು 

ಇನ್ನೊ ೦ದ ಹೊಸದ ಅರಸಿದ ಹಾಗೆ 
ರಟ ಇ ಗೆರೆಗಳು 


ಚುಕ್ಕಿ ಯಿಂದ ಚುಕ್ಕಿ ಗೆ 


ಬಣ್ಣವಿದ್ದರು ನಿನ್ನ 

ಕಣ್ಣ. ಸೆಳೆಯುವ 

ಸಣ್ಣ ದ್ನ ಸಬಹುದು 

ಒಳಗೆ | 
ಒಂದೊಂದಕು ಒಂದೊಂದು ಕತೆ- 
ಸರಿ-ಬೆಸ ಸಂಬಂಧ 


ಜುಲೈ-ಆಗಸ್ಟ್‌. ೧೯೯೦/೨೭ 


ಜಾಲಗಳ ಅರಿವಿರದೆ ' 
| ಎಲ್ಲೆಲ್ಲಿ ಮುಖಮಾಡಿದ ಲತೆ 


ಇವು ಬರಿದೆ ಲತೆಗಳೆ ? ಅಲ್ಲ 
ನನ್ನ ಯಾನದ ಮಿತಿಗಳು 


3. ಎಲ್ಲಿದಾರೆ? ಎಲ್ಲಿದ್ದಾರೆ? 
೧2. ಡು. 1% ೧ ಎ 


ನಮ್ಮ ದೇವರುಗಳಿಲ್ಲಿದ್ದಾರೆ 7 
ಕಂಪೆನಿಗಳ ಕ್ಯಾಲೆಂಡಿರಿನಲ್ಲಿ 
ಚೋರಬಜಾರದ ಮಾಲುಗಳಲ್ಲಿ 
ರಾಜಕಾರಣದ ಜಾಲಗಳಲ್ಲಿ 


ನಮ್ಮ ಹೆಂಡಂದಿರೆಲ್ಲಿದ್ದಾರೆ ? 
ಬಾಡಿಗೆ ಮನೆಗಳ ಅಂಗಳದಲ್ಲಿ 
ಕಡತಂದ ಮುಗುಳುನಗೆಹದಿ ಚೆಲ್ಲಿ | 
ಎಳೆಯುತ್ತಿದ್ದಾರೆ' ರಂಗವಲ್ಲಿ 


ನಮ್ಮ ಪ್ರೇಯಸಿಯರಿೆಲ್ಲಿದ್ದಾರೆ ? | 
ಸ್ವಾ ೦ತಸುಖಸ ಪ್ಪ ೈ-ಸೌಧಗಳಲ್ಲಿ | 
ತರಾವರಿ ಜಾಹೀರಾತುಗಳಲ್ಲಿ 
'ಹೆರಿಹರಿದ ಟೀವಿ ಚಿತ್ರಗಳಲ್ಲಿ 


ನಮ್ಮ ಕಂದಮ್ಮರೆಲ್ಲಿದ್ದಾರೆ p 
ಪಠ್ಯಪುಸ್ತಕದ ಪಾಠಗಳಲ್ಲಿ 
ಹೇಗೋ ಬೆಳೆಯುವ ತೀಟೆಗಳಲ್ಲಿ 
ಬದುಕಿನ ಭಾರದ ಮೂಟೆಗಳಲ್ಲಿ - 


ನಮ್ಮ ತಮ್ಮಂದಿರೆಲ್ಲಿದ್ದಾರೆ ? 
ಪೇಟೆಗಳು ಹೆತ್ತ ಬೀದಿಗಳಲ್ಲಿ 
ಅರಸುತ್ತ ಆಸೆದೃಷ್ಟಿಯ ಬೆಲ್ಲಿ 
ಹೊಟ್ಟೆ ತುಂಬಿಸುವ ಕಾಯಕ ಎಲ್ಲಿ 4 


'೨೮/ಸಂವಾದ 


ನಮ್ಮ ಹಿತೈ ಹಿಗಳೆಲ್ಲಿದ್ದಾ ರೆ? 
pH ಕನಸ ಸು_ಕಥನಗಳಲ್ಲಿ 

 ದೇಶಾವರಿ ರಂಗು-ಪಟ್ಟಾಂಗದಲ್ಲಿ 
ಆರಾಮ ಮಂಳುಗಿ ಆನಂದದಲ್ಲಿ 


ನಮ್ಮ ಕವಿಗಳು ? ಎಲ್ಲಿದ್ದಾ ರೆ? 
ಯಾರದೋ ಹ್ಯಾ ಟು-ಬೂಟುಗಳಲ್ಲಿ 
ಕಾಲ ಗಮನಿಸದ "ದಾಟುಗಳಲ್ಲಿ | 
ಅಕೆಡಮಿಕ್‌ ಭೋಜನ ಕೂಟಗಳಲ್ಲಿ ಅ 


ಎರಡು ಕವಿತೆಗಳು 


ಈ ಆನಂದ ರುಂರುರವಾಡ 


1. ತಾರೆ ಮತ್ತು ವೃತ್ತ ಗಳು 
ಆಕಾಶದಲ್ಲಿ ಅಸಂಖ್ಯ ತಾರೆಗಳು. | 


ಒಂದೊಂದನ್ನೆ e ಮಧ್ಯ ಬಿಂದುವನ್ನಾ ಗಿಸಿಕೊಂಡು 

ವೃ ತ್ತಗಳ ಬಿಡಿಸುತ್ತ ಕ 

ಬಿಡಿ. ಬಿಡಿ ಪರೀಫಗಳು ಒಂದನ್ನೊ 0೦ದಂ ಚ 
ಹಿಡಿಯಲಿಲ್ಲ ಆಕಾರವನ್ನು ಇಡಿಯ 


ಅಳೆಯಲು ಹೊರಟವ ಎ ಎಳೆದ ಭೂ-ಮಿತಿಯೂ ನನ್ನ ದೇ 
ವ 
ಅಸಂಖ್ಯ ತಾರೆಗಳಲ್ಲಿ ಒಂದಾದರೂ 


ಬ್‌ ಅತ ಆಕಾಶದ ಈಸ್ಟ್‌ ಬಿಂದುವಾಗಿರಬಹಂದೇ ? 

ಅಥವ 

ಆಕೃತಿಯ ಪರಿಪೂರ್ಣತೆಗೆ... 

ww | 

ಮೊನಚಾದ ಕಂಪಾಸು ಕಾಲೂರಿ ನಿಲ್ಲಂವುದಕ್ಕೆ 

ಯಾವುದೋ ಒಂದನ್ನು ನಾನೇ ಮಧ್ಯಬಿಂದುವೆಂದು ಭ್ರಮಿಸಿದೆನೆ 2 
ಜುಲೈ-ಆಗಸ್ಟ್‌ ೧೯೯೦/೨೯ 


ಆಕಾಶದಲ್ಲಿ ಅಸಂಖ್ಯ ತಾರೆಗಳು... 


ಎಳೆದ ವೃತ್ತಗಳು. 
ಬಣ್ಣ ಬಣ್ಣ ದ ಬಳೆಗಳಾಗಿ ಅಸ ್ರೈವ್ಯಸ ನ ಹರವಿಕೊಂಡವು 
ತಾರೆಗಳೇನು ಮುಗಿಯಲಿಲ್ಲ 
ಇಷ್ಟೇ ಅಲ್ಲ, 

ಇಂದು ಇಲ್ಲಿದ್ದ ತಾರೆ, ನಾಳ ಅಲ್ಲಿರುತ್ತಿತ್ತು 

ನನ ಕೆ ಲೆಕಾ ೃಚಾರದಲ್ಲಿ ಅದನು ಶೆ ಮಧ್ಯಬಿಂದುವಾಗಿ ನಾನತ 
ಬಳಸಿದ್ದೇನೋ ? ಇಲ್ಲವೋ 7 
ಪತ್ತೆಹಚ್ಚಲು ಏನಿದೆ ನನ್ನ ಬಳಿ ಗುರುತು 
ಇಂದಿನವರೆಗೆ 

ಎಷ್ಟೊಂದು ತಾರೆಗಳು ಹೊಸ ಹೊಸ ಮುಖವಾಡ ಹೊತ್ತು 
ಎದುರು ಬಂದು ನಿಂತು 
ಅಪ್ಪಾಕ ತ ಆಕಾಶಕ್ಕೆ ತಾವೇ ಮಧ್ಯಬಿಂದುವಾಗಿ ನಿಲ್ಲುವ 
ಹಸಿವನ್ನು ಹಿಂಗಿಸಿಕೊಂಡಿವೆಯೋ ಯಾರಿಗೆ ಗೊತ್ತು ? 


ತಾರೆಗಳ ಜೊತೆಗೆ ಸೆಣೆಸಾಡಿ ಸೋತೆ ನಾನಂ | 

ನನ್ನ್ನ ಬಿಡಿ ಬಿಡಿ ವೃತ್ತ ಗಳನ್ನ ಜೋಡಿಸುತ್ತ ಕುಳಿತೆ | 
ನಾದರೂ ಮಾ: ಬ್ಬಿಸಲು ಕಾದೆ ಒಂದಂ ಆಕೃ ತಿಯನ್ನು 

ಸಾಯುವ ವಲ್ಯ ವಿನ್ಮಾ ಸಗಳ ಸಂಸಾರ ಮ 

ಸನ್ಯಾಸದೆಡೆ ತುಡಿಯುತ್ತಲಿದೆ ಜೀವ 

ಒಳಗೆ ಮೊರೆಯುತ್ತಿದೆ ಪ್ರಜ್ಞೆಯ ಕಡಲು 


ಏಕೆ ತಾರೆಗಳು ಬಿಡಿ ಬಿಡಿಯಾಗಿ ಬಿದ್ದಿವೆ ಅಕಾಶದಲ್ಲಿ ? 

ಏಕೆ ನಾನದನ್ನು ಇಡಿಯಾಗಿ ಹಿಡಿಯಲಾರೆ ಧಾ ಕಾ... 
ಮೇಲೆ ನಿಂತು "ವೃ ತ್ತದಲ್ಲಿ? ' 

ಚೂಪಾದ ಶಿ ್ರಜ್ಯಡ ತುದಿಗಳು ಕಾದ ಕಣ್ಣ ಲ್ಲಿ ಚುಚ್ಚುತ್ತ ಲೇ po 


೩೦ [ಸಂವಾದ 


2. 


ಕವಿತೆ 


ಕವಿತೆ ಎಂದರೆ ಕವಿ ನಿರ್ಮಿಸಿದ ಮಯಸಭೆಯಲ್ಲ ' 
ವಿನಯದಲಿ ಬಾಗಿದರೆ ಯಾವ ಎದೆ ತೆರೆಯುವುದಿಲ್ಲ? ' 
ಬೀಗಿ ನಡೆವವರು ಎಡವಿ ಬಿದ್ದ ರೆ ಆ ತಪ್ಪು ಕವಿಯ- 
ದೆನುವಂತಿಲ್ಲ. ಒಪ್ಪ ಂದದಲಿ ಒಳಗೊಳಗೇ 

ವ್ಯಾಜ್ಯಗಳ ಸಸಿರಕಾಂಪೂು, ಕಬ್ಬಿಣದ ಗೇಟು ತೆರೆದು 
ಹೊರ ಬಂದಾರು ಸಾವಿರ ಮುಳ್ಳು ಗಳ ನಡುವೆಯೂ ತನ ದೇ 
ದಾರಿ ಹಿಡಿದು, ಕೊನೆಮುಟ್ಟಿ ಅರಳುವ ಮೃ ದು-ಪಕಳೆ- 


' ಯಂತರಳಿ ಕಂಪನುಂಡಾರು. 


ಪ ಪ್ರಜ್ಞೆ ಯ ಪ್ರಣಾಳದಲಿ ತುಳುಕುತಿದೆ ಬಣ್ಣ ಬಣ್ಣ ದ ದ್ರವ 
ಅನುಭವದ ಕಂಪನಗಳನ್ನು ಬಿಂಬಿಸುತ್ತಿ ದೆ ಜೀವ 
ಒಳಗಿಳಿಬಿಟ್ಟ ದೀಪ Bard: ? ಉಜ ಜನೆ 
Tite 9: ನಿಗೂಢವಾಗಿದೆ ಗಾಳಿ_ಬೆಳಕಿನ ಸಂಬಂಧ 


-ಮೀಟರಿನ ಮುಳಿ | ಹೊಯ್ದಾ ಡಿ, ಹಳ್ಳೆ-ನಾಲೆ-ನದಿ-ಸರಿವುಗಳ 


ಹಾದು, ತೆಗ್ಗು-ದಿನ್ನೈಗಳಲ್ಲಿ ಮುಗ್ಗ ರಿಸ್ಕಿ ಅಂತೂ ಅವಸರಕ್ಕೆ 
ಒದಗಂವದೇ ವಿವೇಕ-ಪಾಕ. 


ರಸ-ದೀಕ್ಷಿತರು ಹನಿಹನಿಯೂ ಅನ್ರೈ ೇಷಿಸಲಿ ಹೊಸ ಹೊಸ 
ರಸ- ವಿದ್ಯೆ ಗಳ ಪುಟ ಬೆಂಕಿಗೆ ಚು ಎದುರಾಡುವದೆ 9 
ವಿಕಿರಣಗೊಳದಿರಲಿ ಅಣು-ಸ್ಲಾ ವರದ ಜಂಗಮ. ಶಕ್ತಿ 
ಸುಟ್ಟು ಹೋಗದಿರಲಿ ಪುರಾತನರು ತೆಗೆದಿಟ್ಟ ಪ್ರಾಚೀನ 
ಸಂಸ್ಕ ಇಯು ನೀಲ-ನಕ್ಸೆ. 


ಖಂರುಪುಟದ ಕುದುರೆಯನ್ನು ಕಟ್ಟೀತು ಆಶ್ರಮದ ಮುಗ್ಧ-ಪಿ ಬೀತಿ 
ಧರ್ಮ-ನೀತಿ. ಅಗಲಿದ ೨೫೪ ಒಂದುಗೂಡಿಸುವಂತಿರಲಿ ' 
ಎಲ್ಲ ಯುದ್ಧಗಳ ಪರಿಸಮಾಪ್ತಿ. ಆ 


ಜುಲೈ-ಆಗಸ್ಟ್‌: ೧೯೯೦/೩೧ 


ಸೂತಕ 


ಒಂಟಿ ಬೇಸರದಲ್ಲಿ 

ಊರ ಹೊರ ಅಂಚಿನ ಗುಡ್ಡಕ್ಕೆ ಹೊರಟಿದ್ದೆ 
ಬೇಸಗೆಯ ಸಂಜೆ 

ಸೂರ್ಯನುರಿಯುತ್ತಿದ್ದ ದಿಗಂತದಲ್ಲಿ. 


ಅಷ್ಟು ದೂರಕ್ಕೇ ಮಲಗಿದೊಂದು ನಾಯಿ 
ಸೆಳೆದಿತ್ತು ಗಮನ. ಜೊತೆಯಾದ ಸಮಾಧಾನ. 
ಪೊಟ್ಟ ಣದ ಪುರಿ ತೆಗೆದು ಚೂಚೂ ಎಂದೆ ಗೆಳೆತನಕ್ಕೆ 
ಮಿಸುಕಿದ್ದರೆ ಸರಿಯೆ ಬಡ್ಡಿ ಮಗನದು. 


ಇಳಿ ಹೊತ್ತಲ್ಲೆಂಥ ನಿದ್ದೆ ಇದಕ್ಕೆ ' ' | 
೧೨ ಎ 

ಮೆ ಗಳೆ ಸೂಳೆಮಗಂದು 

ಲಾಯಕ್ಕು ಸರಕಾರಿ ಚಾಕರಿಗೆ ಎಂದು 

ನನ್ನ ಜೋಕಿಗೆ ನಾನೆ ನಕ್ಕೆ. 


ನಿದ್ದೆಯಲ್ಲಿ ನಾಯಿ ನೆನೆವುದಂತೆ 
ಜನ್ಮಾಂತರದ ಕಥೆ, 
ಭವಿಷ್ಯ. ಎದ್ದ ಕೂಡಲೆ ಮರೆವು 
ಎಂಥ ಚೋದ್ಯ ! 


ಸ್ವಲ್ಪ ದೂರಕ್ಕೆ ನಿಂತು ಪುಟ್ಟಕಲ್ಲಿತ್ತಿ 

ಎಸೆದೆ ಪೆಟ್ಟಾಗದಂತೆ. 

ಕಿಮಕ್‌ ಎಂದಿದ್ದರೆ ಸರಿಯೆ . 

ಅದರ ನಿರ್ಲಕ್ಷ್ಯಕ್ಕೆ ರೋಸಿ ಹತ್ತಿರ ಹೋದೆ, 


'ಕಟವಾಯಲ್ಲಿ ನೊರೆಯುಕ್ಕಿ ಒಣಗುತ್ತಿತ್ತು, 
ವಿಷಪ್ರಾಶನದ ಮರಣ. ಯಾವ ಪಾಪಾತ್ಮನ ಕಾರ್ಯ 
ಎಂಥ ಮುದ್ದು ನಾಯಿಗಿಂತ ದುರ್ಮರಣ 

ತಂದವನ ಕೈಸೇದಿಹೋಗ, ಶಪಿಸುತ್ತ ನಿಂತೆ, 


೩೨/ಸಂವಾದ 


ಮಲಗಿ ಕಾಣುವ ಭವಿಷ್ಯ ಎದ್ದಾದ ಮೇಲೂ 

ನೆನಪಿಗಿದ ರೆ ವಿಷವಿಕ್ಕಿದವನ ಕೆ. ಕಚ್ಚುತಿತ್ತೆ, 
೦ 1 ಜ | 

ವಿಷವನ್ನು ತಿನ್ನದೆ ಬದುಕುತಿತ್ತೆ 

ಅದರ ತಲೆ ಬಳಿ ಯೋಚಿಸುತ್ತ ಕುಳಿತೆ. 


ಯಾವನೋ ಕುಡಿದು ಅಡ್ಡಾದಿಡ್ಡಿ ಕಾಲು ರ] —— 
ದಾರಿಯನಳೆಯುತ್ತ ಹಾಡುತ್ತಾ ನಡೆದಿದ್ದ 


“ಯವರಿಕಿ ವಾರೇ:ಯಮುನಾ ತೀರೇ' 


(ಅವರಿಗೆ ಅವರೇ ಯಮುನಾ ತೀರೇ) 


ನಾಯಿ ಸಾವಿನ ಸೂತಕದಲ್ಲಿ ಮನೆಗೆ ಬಂದೆ 
ಸಾವಿನ ಸೂತಕದ ನೋವು 
ತೀವ್ರವಾಗುತ್ತ ಎದೆಯಲ್ಲಿ 

ಕೈ ಕಾಲೂ ತೊಳೆಯದೆ ಮಲಗಿದೆ. 


ಅರೆ ಎಚ್ಚರದ ನಿದ್ದೆಯಲ್ಲೊಂದು ಕನಸು... 
ಮನೆ ಬಾಗಿಲಲ್ಲಿ ಬಂದು ನಿಂತಿದೆ ನಾಯಿ 


`ನೆತ್ತ್ತಿಯಲೊಂದು ಬುತ್ತಿಗಂಟು 


ಮೇಲೊಂದು ಕಾಗೆ ಕೂತು ಕೂಗುತ್ತಿದೆ ಕಾವ್‌ ಕಾವ್‌ 
ಹಿನ್ನೆಲೆಯಲ್ಲಿ ಕುಡುಕನ ಹಾಡು. 


ಎರಡು ಕೈಯೆತ್ತಿ ಗಾಳಿಯಲ್ಲಾಡಿಸಿ ಕೂಗಿದೆ 


ಉಪ್‌ವುಷ್‌, ಹಾರಲಿಲ್ಲ ಕಾಗೆ. 

ನಾಯಿ ತೊಲಗಿದರೆ ಕಾಗೆಯೂ ತೊಲಗಲೆಂದು 
ಅದಲಿಸಿದೆ ಹಚಾಹಚಾ. ನಾಯಿ 

ಬಾಗಿಲು ಬಿಟ್ಟು ಹೋಗಲಿಲ್ಲ 

ಕೋಳಿ ಕೂಗಲಿ ಎಂದು ಕುಯುತ್ತಾ.... 


ಜುಲೈ-ಆಗಸ್ಟ್‌ TT) /೩೩ 


ಅಮ್ಮ- ನಿನ್ನ ಮಗಳೇ ಬರೆದ ಕವಿತ 


ಬೆಟ್ಟದಿಂದಿಳಿವ ಬೆಳ್ಕೊರೆಯ ನಗೆಯ ಅಮ್ಮ 
ನಿನಗೆಷ್ಟು ಆಸ್ಚೆ ಯಿತ್ತು ! 

ಹಿತ್ತ ಲಿನ ಕರಿಬೇವು, ಕೊತ್ತಂಬರಿಗೆ ನೀರೆರೆದು 

ಕೊಟ್ಟಿಗೆಯ ಕರುವಿಗೆ ಇನ 

ಆ ಮೂಲೆಯ ಗುಡಿಸಿ ತೊಂಡಂಗಿ ಬಡಿದು 


ಹೆತ್ತ ಹನ್ನೊ ಂದಕ್ಕೆ ನೀರೆರೆದು ತಾಲಿಪಿಟ್ಟು ತಟ್ಟೆ 
ನಿನಗೆಷು ), ಆಸ್ಥೆಯಿತ್ತು N 


1. ' 
ಅಮ್ಮಾ, ನೋವಿಂದ ನೀ ಕಲಿತ ಪಾಠಗಳ ಕಲಿಸೆ 
ಕಣ್ಣೋಟದಲ್ಲೆ ಕಂದನ ಬೇಕು-ಬೇಡಗಳಿರಿವುದ ತಿಳಿಸೆ 


ಈ ಪುಟ್ಟ ಚಿಣ್ಣನ ಸಾಕುವುದು ಹೇಗೊ ಏನೊ 
ನೀರೆರೆದರೆ ಕಣ್ಣಲ್ಲಿ ಸೀಗೆ ಹೋಗುವುದೇನೊ ! 


ಸಾಂಬ್ರಾಣಿ ಹೊಗೆಯಲ್ಲಿ ಉಸಿರುಕಟ್ಟೇತೆ 
ಕಡಗದ ಭಾರಕ್ಕೆ ಪಾದಸೋತೀತೆ 


a ಚ್‌  ಾ್‌ಾ್‌ಾ ಸಹಾ 


ಅಮ್ಮ ನಾನೇ. ನೀ ಹೆತ್ತ ಹತ್ತನೆಯ ಮಗಳು ಜಾಣೆ 

ಹೆತ್ತ "ಒಂದಕ್ಕೆ ಏಕಿಷ್ಟು ಕಷ್ಟವೋ ಕಾಣೆ! 

ಆ ೯ ಹ[[್ಮೊಂ್ರ 

ಅಮ್ಮ, ನೀನೆನಗೆ ಜರಿಯಂಚಿನ ರೇಷ್ಮೆ ಸೀರೆ ಕೊಡಲಿಲ್ಲ. 

ರೇಷ್ಮೆ ನಯದ ಕೂದಲ ಹೊರತಾಗಿ. 

ಕೊರಳ ಬಳಸಲು ಕಂಠಹಾರ ಕೊಡಲಿಲ್ಲ- 

ನವಿಲ ನರ್ತನದ ಕೊರಳ ಹೊರತಾಗಿ. 

ತೆಂಗು ಚಿಗುರಿಸಲೆಂದು ಅಂಗೈಯಗಲದ ಹಿತ್ತಲ 
ನನೆಗೂ ಧಾರೆಯೆರೆದು ಕೊಡಲಿಲ್ಲ 


ಬಿತ್ತಿದಷ್ಟೂ ಬೆಳೆವ, ಚಿಗುರೊಡೆವ, ಮಿಡಿವ 
ಈ ಬಸಿರ ಹೊರತಾಗಿ. 


-_ಎಂ. ಆರ್‌. ಕಮಲ 


೩೪ [ಸಂವಾದ 


pe 


ವಿಜ್ಞಾನದ ಅಧ್ಯಾತ್ಮ 
ಇ , ್‌ ಹಶಿ 


ಈ ಮೊಲ: ಪಫ್ರಿತೋ ಕಾಪಾ 
ಸಂಗ್ರಹಾನುವಾದ; ಸ. ಉಷಾ 


ಭೌತ: ವಿಜ್ಞಾನಿ Fitoz Kapra ನ ಸುಪ್ರಸಿದ್ದ ಪುಸ್ತಕ Tao of Physics ನ 
Knowing Bl Seeing ಎಂಬ ಅಧ್ಯಾಯದ ಅನುವಾದವನ್ನಿಲ್ಲಿ ಸಂಗ್ರಹಿಸಿ ಕೊಡುತ್ತಿದ್ದೆ "ವೆ. 
'ವಿಜಾ ನ ಮತ್ತು ಧರ್ಮಗಳ ನಡುವಣ ದ್ವ ೦ದ್ವ ಯುದ್ಧ ವನ್ನು ಕಾಣುತ್ತಿ ರುವ ಈ ದಿನಗಳಲ್ಲಿ. 
ಲೇಖನ ವಿಜ್ಞಾ ನ್ನ ಮತ್ತು ಇ ಗೌಡ ಹೇಗೆ ಬ್‌ ಸತ್ಯ ದ ಕಡೆ ಗಮಿಸುತ್ತಿರುವ ಚಾ 
| ಮಾನಸಿಕ ಶಕ್ತಿ ಗಳಾಗಿವೆ: ಎಂಬುದರೆ ಬಗ್ಗೆ ಬೆಳಕು ಚೆಲ್ಲುತ್ತ ದೆ. ಪುಸ್ತಕದ ಎರಡನೇ ಮುದ್ರಣದ 
| ಲೇಖಕನ ಮುನ್ನುಡಿಯ ಕೆಲವು ಮಾತುಗಳನ್ನು ಲೇಖನದಲ್ಲಿ ಬಳಸಿಕೊಳ್ಳಲಾಗಿದೆ. "We 


ಐದು ವರ್ಷಗಳ ಹಿಂದೆ ನನಗೊಂದು ಸುಂದರ ಅನುಭವವಾಯಿತು. ಅದು 
ನನ್ನ ನ್ನು ಈ ಪುಸ್ತಕ ಬರೆಯುವ ಹಾದಿಗೆ ಹೆಚ್ಚಿತು. ಒಂದು ಬೇಸಿಗೆಯ ಮಧ್ಯಾನ್ಹ 
ದಲ್ಲಿ 4 ಸಮುದ್ರದ ಬದಿಯಲ್ಲಿ ಕುಳಿತಿದ್ದಾ ಗ, ಅಲೆಗಳು ಉರುಳುವುದನ್ನು 
ನೋಡುತ್ತಾ » ನನ್ನ ಉಸಿರಾಟದ ಲಯವನ್ನು ನಾನೇ ಅನುಭವಿಸುತ್ತಾ ಇದ್ದ ನನಗೆ 
ನನ್ನ*ಸುತ್ತಲಿನ ಘಾ ಪರಿಸರ ಒಂದು ಬೃಹತ್‌ ನರ್ತನದಲ್ಲಿ ತಲ್ಲೀನವಾದಂತೆನಿಸಿತು. 
ಒಬ್ಬ ) ಭೌತವಿಜ್ಞಾ ನಿಯಾಗಿ ಗ। Energy Physicsನಿ ಮಾಡಿದ ಸಂಶೋಧನೆಯಿಂದ 


ತಿಳಿದಿದ್ದ ಕೆಲವು ವೈ ಜ್ಞ್ಞಾನಿಕ ಸತ್ಯ ಗಳು ಆ ಕ್ಷಣದಲ್ಲಿ ಜೀವ ಪಡೆದುವು. 


ನಾನು ಬಾಹ್ಯಾಕಾಶದಿಂದ ಶಕ್ತಿಯ ಮೊತ್ತವು ಧರೆಗಿಳಿಯುವುದನ್ನು "ಕಂಡೆ. 

ಅದರಲ್ಲಿ ಕಣಗಳು ಲಯಬದ್ಧ ಮಿಡಿತಗಳಲ್ಲಿ ಸೃ ಷ್ಟಿ ಯಾಗುತ್ತಿದ್ರ ವು, ನಾಶವಾಗು 
ತ್ರಿದ್ದವು. ಮೂಲವಸ್ತು ಗಳಲ್ಲಿರುವ ಕಣಗಳು ನನ್ನ "ದೇಹದಲ್ಲಿರುವ ಕಣಗಳೂ ಸಹ 
ವಿಶ್ವ ದ ಆ ಶಕ್ತಿ ನೃ ತ್ಯದಲ್ಲಿ ಭಾಗಿಯಾಗುವುದನ್ನು wi “ಕಂಡೆ”. ಆ ಕ್ಷಣದಲ್ಲಿ ಅದು 
| ' ಜುಂಡವನೆಂದು `ನನಗೆ ತಿಳಿಯಿತು. 


ತಾತ್ವಿಕ ಭೌತಶಾಸ್ತ್ರ ದಲ್ಲಿ ಅನೇಕ ವರ್ಷಗಳ ಪರಿಶ್ರ ಮ ಮತ್ತು. ಸಂಶೋಧನೆಯ 
ಹಿನ್ನೆ ಲೆಯಿದ್ದ ನನಗೆ ಪೌರ್ವಾತ್ಯ ಅನುಭಾವಿ ಪಂಥದೊಡನೆ ತಾತ್ವಿಕ ಭೌತಶಾಸ್ತ್ರವು 
ಗಾ ಈ ೧೯೯೦/೩೫. 


ಹೊಂದಿದ್ದ ಸಾಮ ವು ಕುತೂಹಲಕಾರಿಯಾಗಿತ್ತು. ರನ್‌ ಪಂಥದ ಅನೇಕ | 
ಗಳು ಕ್ವ ಟಂ ೨ ದ (Quantum Field Theory) ಅನೇಕ ಸಂಕೀರ್ಣ ಅಂಶಗಳ ' 
ನೆನಪು ಇನಿ ವು, ಪು ರಂಭದಲ್ಲಿ ನೋ ಈ ಎರಡೂ ಅಂಶಗಳನ್ನು ’ 
ಹೋಲಿಸಿ ನೋಡುವದು ಒಂದು ಬೌದ್ಧಿ ಕವಾ 5ಯಾಮದಂತೆನಿಸ ತ್ತಿತ್ತು. ಎಷ್ಟೊ ಸೀ i 
ವರ್ಷಗಳ ಬೌದ್ಧಿ ಕ ಚಿಂತನೆ ವಿಶ್ಲೆ ಷಷಣೆಗಳ ನಂತರ ಅದು “ಘಟಿಸಿತು”. ಆಗ ನಾ 
ಅಕ್ಷರಶಃ ಕಣ್ಣಿ "ರುಗರೆಯುತ್ತಿ ದ್ದೆ. ಆ ನಂತರ ನನಗೆ ಮೇಲೆ ಹೇಳಿದ ಶಿವತಾಂಡವದ : } 
ಣಾ ಇಂಥ "ಇನ್ನೂ ಅನೇಕ ಅನುಭವಗಳು ನನಗೆ ಆಧುನಿಕ ಭ್‌ | 
ಸ್ವದಿಂದ ಪ್ರಪಂಚವನ್ನು ue ಒಂದು ಅಖಂಡ ದರ್ಶನವು ಹೊಮ್ಮ ಲು 
ಸ್‌ ಸ ಮತ್ತು ಆ ದರ್ಶನವು ಪ್ರಾಚೀನ ಪೌರ್ವಾತ್ಯ ಜ್ಞಾ ನ ' 
ದೊಡನೆ ಸಮರಸ ಹೊಂದುವಂತಿದೆಯೆಂಬುದನ್ನು ಮನವರಿಕೆ ತಮನ ವ: 
ನನ್ನ ಓದುಗರಲ್ಲಿ ಭೌತವಿಜ್ಞಾನಿಗಳೂ ಭೌತತತ್ವಶಾ ್ರೈ ಶಾಸ್ತ್ರದಲ್ಲಿ ಆಸಕ್ತರೂ ಇದ್ದ ರೆ. 
ಅಂಥವರು ಪೌರ್ದುತ್ಯ ತತ ಜ್ಞಾ ನವು ಒಂದು ಸುಂದರ ಚೌಕಟ್ಟನ್ನು ಭೌತಿಕ ಪ್ತ ಪಂಬಿಕ್ಕ ( 
ಒ ದಗಿಸಿಕೊಡುತ್ತದೆಂಬುದನ್ನು ಇಲ್ಲಿ ಗುರ್ತಿಸಬಹುದು. 


yp ಸ 

ಪೌರ್ವಾತ್ಯ ತಾ:ಸ ಮತ್ತು ಆಧುನಿಕ ಭೌತಶಾಸ್ತ್ರ ಕ್ಕೆ ಇರುವ ಸಮಾನಾಂಶ 

ಗಳನ್ನು ಅಧ್ಯಯನ ಮಾಡುವ ಮೊದಲು ಎದುರಿಸಬೇಕಾದ ಮುಖ್ಯಪ್ಪ ್ರಶ್ನೆ ವಿಜ್ಞಾ ನ 

ವನ್ನು "ೆೌಕುಭುಷಹೂಡಳಿ ಹೋಲಿಸುವುದು ಹೇಗೆ ಸಾಧ್ಯ ಎಂಬುದು. pA ನವು | 

ವಿಚಾರಕ್ಕೆ. ಗಣಿತಕ್ಕೆ, ಬುದ್ಧಿಗೆ ಸಂಬಂಧಿಸಿದುದು ; ಆಧ್ಯಾತ ನು ಧ್ಯಾನಕ್ಕೆ, 
ಹೈ ಓದು. 


ಜ್ಞಾ ನವೆಂದರೇನು ? ಜ್ಞಾ ನವೆನ್ನುವಾಗ ಬೌದ್ಧ ಸನ್ಯಾಸಿಯ ಜ್ಞಾನಕ್ಕೂ, ' 
ಆಕ್‌ ಫರ್ಡ್‌ ಅಥವಾ ಬರ್ಕ್‌ಲೇಯಿಂದ ಎನ ಭೌತವಿಜ್ಞಾನ ನಿಯ ಜಾ ನಕ್ಕೂ ಅರ್ಥ 
ಒಂದೇ ? ಒಂದು ಕಡೆ ಸೂತ್ರಗಳು ಮತ್ತು. ತತ್ವಗಳು, ಇನ್ನೊಂದು “ಡೆ ಪುರಾಣ; 
ಕಲ್ಪನೆಗಳು, ತಾತ್ವಿ ಕ ವಿವೇಚನೆಗಳು, ಧಾರ್ಮಿಕ [1 ತಿಗಳು. ತ ಜ್ಞಾನದ ಸ್ವ ಸರೂಪ J 
ಮತ್ತು ಭಾಷೆಯನ್ನು ಸ್ಪಷ ೈಗೊಳಿಸುವುದೇ ಈ ಅಧ್ಯಾಯದ ಉದ್ದೇಶ. 


ಮನುಷ್ಯನ ಮನಸ್ಸಿಗೆ ಎರಡು ಬಗೆಯ ತಿಳುವಳಿಕೆಯನ್ನು ಪಡೆದುಕೊಳ್ಳುವ' 
ಶಕ್ತಿ ಯಿದೆ. | ಬೌದ್ದಿ ಕತೆ, ವೈ ಚಾರಿಕತೆ ; ಇನ್ನೊಂದು ಅಂತಸ ನ ತ 
(Intuition): ಈ ಎರಡು ತಳಿವುಗಳನ್ನು. ಕ್ರಮವಾಗಿ ವಿಜ್ಞಾ ನ ಮತ್ತು ಧರ್ಮಗಳ | 
ಸಂಬಂಧಿಸಿದವೆಂದು ಗುರ್ತಿಸಲಾಗಿದೆ. "ಪಾಶ್ಚಿಮಾತ್ಯ ಪ ಪ್ರಪಂಚದಲ್ಲಿ ವೆ ೈಚಾರಿಕತೆಗೆ. 


೩೬/ ಸಂವಾದ 


a 


ಇರುವಷ್ಟು ಗೌರವ ಅಂತಃಸ್ಟ್ರುರಣಕ್ಕೆ ಇಲ್ಲ. ಆದರೆ ಸಾಂಪ್ರದಾಯಿಕ ಪೌರ್ವಾತ್ಯ `` 


ಮನೋಧರ್ಮವು ಇದಕ್ಕೆ ತದ್ವಿರುದ್ದ ವಾಗಿದೆ. ಒಂದೇ ವಿಷಯವನ್ನು ಕುರಿತ ಎರಡು 
ಎಭಿನ್ನ ಹೇಳಿಕೆಗಳು ಈ ವಿಭಿನ್ನ ಮನೋಧರ್ವಾಗಳನ್ನು ಪ್ರತಿಬಿಂಬಿಸುತ್ತವೆ: 


ಗ್ರೀಸ್‌ನಲ್ಲಿ ಸಾಕ್ರಟೀಸ್‌ “ನನಗೇನೂ ತಿಳಿಯದು ಎಂದು ನನಗೆ ತಿಳಿದಿದೆ” 
ಎನ್ನುತ್ತಾನೆ. ಚೈನಾದಲ್ಲಿ ಲಾವೋತ್ಸು “ತಿಳಿದಿದೆ ಎಂಬುದನ್ನು ತಿಳಿಯದಿರುವುದೇ 
ಅತ್ಯುತ್ತಮವಾದುದು” ಎನ್ನುತ್ತಾನೆ. 


ಈ ಎರಡು ಬಗೆಯ ಜಾ ನಗಳಿಗೆ ಪೌರ್ವಾತ್ಯರು ಕೊಟ್ಟಿರುವ ಹೆಸರುಗಳು 
ಸಹ ಅವುಗಳ ಸ್ವರ ರೂಪ-ಸ್ಥ್ಯಾ ನಗಳನ್ನು ನಿರ್ದೇಶಿಸುವಂತಿವೆ. ಉಪನಿಷತ್ತುಗಳಲ್ಲಿ 
ವೈ ಜ್ಞಾ ನಿಕ ಜ್ಞಾ ನ ಅಂದರೆ ಶಾಸ್ತ್ರಾ ದಿಗಳನ್ನು Lower knowledge ಎಂದೂ, 
Kn” ಜ್ಞಾ ನವನ್ನು Higher ede ಎಂದೂ ಕರೆಯಲಾಗಿದೆ. ಬುದ್ಧ ನ 
ತತ್ವ ಸಾಪೆ "ಕ್ಷಜ್ಞಾ ಮತ್ತು ಸಮ್ಯಗ್‌ ಜ್ಞಾ ನದ ಬಗ್ಗೆ ಹೇಳುತ್ತದೆ. ಚೀನೀ 
ಶಿ ಶೈ ಶಾಸ್ತ್ರ ವೆ ಚಾರಿಕತೆ ಮತ್ತು ಅಂತಸ್ಸುರಣಿ ಪರಸ್ಪರ ಪೂರಕವಾದವು ಎಂದು 
ಜೇಲು ತ್ತದೆ; ಇಕೆ ಮತ್ತು ಯಾಂಗ್‌ ಎಂಬ ಎರಡು ಪರಸ್ಪರ ಪೂರಕ ಕಲ್ಪನೆ 
ಗಳನು ಳ್ಳ ತಾವೋಯಿಸಂ ಮತ್ತು ಶಾಸ್ತ್ರೀಯ ಕನ್‌ಫ್ಯೂಷಿಯನಿಸ ಸಂ-ಈ ಎರಡು 
ಬೇರೆ ಜೀತ ಜ್ಞಾನ ಮಾರ್ಗಗಳನ್ನು ಪ್ರತಿನಿಧಿಸುವ ತಾ ತ್ತಿಕ ಪರಂಪರೆಗಳಾಗಿವೆ. 


ವೆ ೈಚಾರಿಕ ಜಾ ನವು ನಮ್ಮ ದೈನಂದಿನ ಪರಿಸರದಲ್ಲಿ ವಸ್ತು ಘಟನೆಗಳ 
ಲಕ. ನಾವು : ಪಡೆಯುವ ಜನಕ ದೊರೆಯುತ್ತ ದ, ಅದಂ ಬುದ್ಧಿ ಯ 
ಸಾಮಾ ಜ್ಯ ಕ್ಕ ಸೇರಿದ್ದು: ಚಿಂತಿಸಿ, ವಿಭಜಿಸಿ, ಹೋಲಿಸಿ, ಅಳೆದು. ತೂಗಿ ವರ್ಗ: 
ಬೆಲೆಕಟ್ಟು ವುದು ಅದರ ಕೆಲಸ, ಹೀಗೆ ಬೌದ್ಧಿಕ ತರತಮಗಳ ಪ್ರಪಂಚ ಸೃ 
ಲ್ಪಡುತ್ತ ದ ಈ ತರ ತಮಗಳ ಪ ಪ್ರಪಂಚದಲ್ಲಿ ಪರಸ್ಪರ ವಿರುದ್ಧವಾದ ಎ 
Bo ಮತ್ತು ಹೋಲಿಕೆಯ ಮೂಲಕ ಅಸ್ತಿ ತ್ತ್ವ ದಲ್ಲಿರುತ್ತ ಗ) ರಿಂದಲೇ ಈ 
ಬಗೆಯ ಜ್ಞಾ ನವನ್ನು ಬೌದ್ಧ ರು ಸಾಪೇ ಕ್ಷ ಜ್ಞಾ ಸೆ ಎಂದು ಕರೆಯುತ್ತಾ ಕೆ. 


ರೂಪ ರಚನೆ ಮತ್ತು ಪ್ರಕ್ರಿಯೆಗಳ ಅನಂತ ವೈವಿಧ್ಯವನ್ನು, ಅವುಗಳ ಎಲ್ಲ 
ವೈವಿಧ್ಯವನ್ನು ಗಮನಿಸಿ ವರ್ಗೀಕರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಮೂ 
ರ್ತತೆಯು ಈ ಜ್ಞಾನದ ಮುಖ್ಯ ಲಕ್ಷಣ. ಈ ಜ್ಞಾನವು ನಮ್ಮ ಆಲೋಚನೆ ಮತ್ತು 
ಭಾಷೆಗಳ ಮುದ್ರೆಯನ್ನುಳ್ಳ ಅಮೂರ್ತ ಕಲ್ಪನೆ ಮತ್ತು ಸಂಕೇತಗಳ ವಾಸ್ತವತೆಯ 
ಬೌದ್ಧಿಕ ನಕ್ಷೆಯಣಗಿದೆ. ಇದನ್ನು ಅಕ್ಷರಗಳ ಮತ್ತು ಸಾಲುಗಳ ರೂಪದಲ್ಲಿ 
ಜೋಡಿಸುತ್ತೇವೆ. (Sequential and Linear Thinking). 


ಜುಲೆ ಆಗಸ್ಟ್‌ ಮ ೧೯೯೦/೩೭ 


ಇದಕ್ಕೆ ಗ್ರತಿಯಾಗಿ ಈ ಭಾಷೆಯಿಂದ ಸಂಕೇತಿಸಲ್ಪಡುವ ವಿವರಿಸುವ 
ಪ್ರಪಂಚವು — ವೆ ೈವಿಧ್ಯ ಗಳು ಹಾಗೂ ಸಂಕೀರ್ಣತೆಗಳನ್ನು ಉಳ್ಳ ದ್ದಾ ಗಿದೆ. 
ಅಗಣಿತ ಆಯಾಮಗಳ ಈಪ 5 ಪಂಚದಲ್ಲಿ ಸರಳರೆಃಖೆಗಳಿಲ್ಲ. ನಿಯತ ಹಾರ 
ಘಟನೆಗಳು ಕ ಮಬದ್ಧೆ ವಾಗಿ ಘಟಿಸುವುದಿಲ್ಲ. ಆಧುನಿಕ ಭೌತಶಾಸ್ತ್ರವು ನಮಗೆ 
ತಿಳಿಸುವಂತೆ ಈ ಪ ಪ್ರಸಂಚದಲ್ಲಿ ಖಾಲಿಜಾಗವೂ ವಕ್ರವಾಗಿದೆ. ಈ ಸತ್ಯವನ್ನು 
ಸಂಪೂರ್ಣವಾಗಿ ವಿವರಿಸಲು, ಅರ್ಥಮಾಡಿಕೊಳ್ಳಲು ಸಂಕೇತದ ಸಂಕೇತವಾದ, 
ಅಮೂರ್ತ ವ್ಯವಸ್ಥೆಯಾದ ಭಾಷೆಯಿಂದಾಗಲೀ, ಭಾಷೆಯನ್ನೇ ಅನುಕರಿಸುವ ನಮ್ಮ 
ಚಿಂತನದಿಂದಾಗಲೀ ಸಾಧ್ಯವಿಲ್ಲ. ಈ ಪ ಪ್ರಪಂಚದ ಬಗ್ಗೆ ಸಾಲುಗಳ, ಕ್ರಮಬದ್ಧ 
ರೀತಿಯಲ್ಲಿ ಚಿಂತಿಸುವಾಗ, ಭೂಮಿಯ ಬುಗಿದ ಮುಖವನ್ನು ಚಪ್ಪ ಟೆಯಾದ ನಕ್ಷೆಗಳ 
ಮೂಲಕ ಚಿತ್ರಿಸಲು ಒದ್ದಾ ಡುವ ಕಾರ್ಟೊೋಗಾಫರನ ಸಿ ಸಿತಿಯೇ “ನಮ್ಮ ದೂ ಆಗು 
ತ್ತದೆ... ಈ ರೀತಿಯ ಕ್ರಿಯೆಯಿ ೦ದ ನಾವು ಸತ್ಯ ದ ಒಂದು ಅಂದಾಜನ್ನು ಮಾತ್ರ 
ಪಡೆಯಬಲ್ಲೆ ವು. ಆದ್ದರಿಂದ ಎಲ್ಲ ವೈ ಚಾರಿಕ ಲ್‌ ಒಂದು 'ಮಿತಿಗೊಳ 
ಪಟ್ಟಿದೆ. ಇಂತಹ ವೆ ಚಾರಿಕತೆಯೇ ವಿಜ್ಞಾನ ನದ ತಳಹದಿಯಾಗಿದೆ. 
ವೈ ಚತಕುಕಿಯೇ ವಿಜ್ಞಾ ನವೂ ಅಳೆದು ಸುರಿದು ವರ್ಗೀಕರಿಸಿ ವಿಶ್ಲೇಷಿ ಸುತ್ತದೆ. 
ಈ ವಿಧಾನಗಳಿಂದ ಪಡೆದುಕೊಂಡ ಜಾ ನದ ಮಿತಿ ಈಗಾಗಲೇ ಆಧು ವಿಜ್ಞಾ ನ 
ದಲ್ಲೂ ಕಂಡುಬರುತ್ತಿದೆ. ವೆರ್ನರ್‌ ಹೈ ಜೆನ್‌ಬರ್ಗ್‌ ಹೇಳುವಂತೆ "ಪ್ರತಿ ಪದ ಅಥವಾ 
ಪರಿಕಲ್ಪನೆ ಸ್ಪಷ್ಟ ವಾಗಿರುವಂತೆ ವೆ ಒಂದು ಪರಿಮಿತ ಆನ್ವ ಯಿಕತೆಯನ್ನು 


ಬಳು 
ಮಾತ್ರ ಪಡೆದಿರುತ್ತ ಡ್‌ 


ಈ ರೀತಿ ಪರಿಕಲ್ಪನಾ ಮೂಲವಾದ ರೂಢಜ್ಞ್ಯಾ ನಕ್ಕೆ ಇರುವ ಮಿತಿಗಳು : 
ಮತ್ತು ಸಾಪೇಕ್ಷತೆಯ ಬಗ್ಗೆ ಎಚ್ಚ ರವಾಗಿರುವುದು ಈ. ಬಹಳ ಕಷ್ಟ ವಾಗು 
ತ್ತದೆ. ಇದರಿಂದ ಏನಾಗುತ್ತೆ ದೆಂದರೆ, ಸತ್ಯ ಮತ್ತು ವಾಸ್ತ ಕತೆಗಳ 
ಪಾ ತಿನಿಧಿಕ ನಿರೂಪಣೆಯನ್ನು ಗ್ರಹಿಸುವುದು ಹೆಚ್ಚು ಸುಲಭವಾದ್ದರಿಂದ, ನಾವು 
ಸಂಕೇತ ಮತ್ತು ಸತ್ಯ ಗಳನ್ನು ಜೇ ಗೊಂದಲಗೊಂಡು ಸತ್ಯ ಕ್ಕೆ ಬದಲಾಗಿ ಸಂಕೇತ : 
ವನ್ನು ಒಪ್ಪಿ (ಷಾ ಬಿಡುತ್ತೆ ವೆ. ಈ ಗೊಂದಲಗಳಿಂದ ಬಮ ನ್ನು ಪಾರುಮಾಡು 
ಈಸು ಪೌರ್ವಾತ್ಮ ಆಧ್ಯಾತ್ಮಿಕತೆಯ ಮುಖ್ಯ ಗುರಿಗಳಲ್ಲೊಂದು. | 


ಆರಾ ಆ eee Sues 


ಭಾಷೆಯನ್ನು ಸತ್ಯವನ್ನು ತಿಳಿಯುವ ಸಾಧನವಾಗಿ ವಠಾತ್ರ ಗ್ರಹಿಸುವ ಬಗ್ಗೆ 


ರುನ್‌ ಬೌ ರು | ಹೀಗೆ ತಪ ರೆ. ಚಂದ್ರನೆಡೆಗೆ ಬೆರಳಂ ತೋರಿಸಲು ಬೆರಳು 


ಬೇಕು, ಆದರೆ ಒಮ್ಮೆ ಚಂದ್ರನನ್ನು ನೋಡಿ ಗುರ್ತಿಸಿದ ಮೇಲೆ ಬೆರಳಿನ ಬಗ್ಗೆ ನಾವು 


7 


ತಲೆಕೆಡಿಸಿಕೊಳ್ಳ ಬೇಕಿಲ್ಲ. 


೧2 


ಕ್ಲ /ಸಂವಾದ 


ತಾವೋವಾದಿ ಖುಷಿ ಚುವಾಂಗ್‌ ತ್ಸು ಬರೆಯುತ್ತಾನೆ: “ಮೀನು ಹಿಡಿಯಲು 
ಬುಟ್ಟಿ ಕೈಗಳನ್ನು ಬಳಸುತ್ತೇವೆ. ಅದರೆ ಮೀನು ಹಿಡಿದ ಮೇಲೆ ಜನ ಬುಟ್ಟಿ ಗಳನ್ನು 
ಮರಿತುಬಿಡುತ್ತಾ ರೆ. ಮೊಲ ಹಿಡಿಯಲು ಬಲೆಗಳನ್ನು ಬಳಸುತ್ತಾರೆ, ಇನ? ತು 
ಹಿಡಿದ ಮೇಲೆ ಜನ ಬಲೆಗಳನ್ನು ಮರೆತುಬಿಡುತ್ತಾ ಸ್ರ ಭಾವನೆಗಳನ್ನು ತಿಳಿಸಲಾ 
ಮಾತುಗಳನ್ನು ಬಳಸುತ್ತೇವೆ, ಟ್‌ ಭಾವನೆಗಳನ್ನು ಅರಿತ ಮೇಲೆ ಜನ ಮಾತು 
ಗಳನ್ನು ಮರೆಯುತ್ತಾ ರೆ”. ಹ 


“ನಕ್ಷೆಯು ಭೂಪ್ರದೇಶವಲ್ಲ” ಎಂಬ ತನ್ನ ಪ್ರಸಿದ್ಧ ಘೋಷವಾಕ್ಯದಲ್ಲಿ ವಾಕ್ಯ 
ವಿಜ್ಞಾ ನಿ ಅಲ್‌ಫೈೆಡ್‌ ಕೋರ್ಸ್‌ ಬಿಸ್ಕಿ ಇದೇ ಭಾವನೆಯನ್ನು ಹೇಳಲು ಪ್ರಯತ್ನಿಸ ಜನ 
ತ್ರಾ ನೆ ಪೌರ್ವಾತ್ಯ ke ಕಾಳಜಿ ಇರುವುದು ಸತ್ಯದ ನೇರ ed 
ಗಳನ್ನು ನೀನನನ ಗ್ರಹಿಸುವುದರಲ್ಲಿ; ನ ಜನಂ ಬೌದ್ಧಿ ಕ್ರ ಟು 
| ಯಲ್ಲ. ಐಂದ್ರಿಯಕವೂ ಹೌದು. 


ಉಪನಿಷತ್ತುಗಳಲ್ಲಿ“ಯಾವುದಂ ಶಬ _ವಲ್ಲವೋ, ಸ್ನ [ರ್ಶವಲ್ಲವೋ, ರೂಪವಲ್ಲವೋ, 
ಅಕ್ಷಯವೋ, ರುಚಿರಹಿತವೋ, ಶಾಶ ತವೋ, ಪಾರು ಅನಾದಿಯೋ, 
ಅನಂತವೋ, ' ಅತ್ಯ ತಿಷ್ಠ ದ ಸ ಶಾಂಗುಲವೋ (Higher than the Highest) 
ಅಚಲವೋ. ಅಂಥದನ್ನು "ಪಡೆಯುವುದರಿಂದ -ಮಾನವನು ಮೃ ತು ಸದ ಮುಕ್ತ 
ನಾಗುತ್ತಾನೆ” ಎಂದು ಹೇಳಿದೆ. ಕಲ ) 


ಇಂಥ ಅನುಭವದಿಂದ ಬರುವ ಜ್ಞಾ ನವನ್ನೆ € ಬೌದ್ಧರು. ಸಮ್ಮ ಕ್‌ ಜ್ಞಾ ನ 
(Absolute Knowledge) ಎಂದು ಕರೆಯುತ್ತಾ ರೆ ಏಕೆಂದರೆ ಈ ನ್ಲಿನವು ತರ 
ತಮದ ಮೇಲಾಗಲೀ ಅಮೂರ್ತದ ಮೇಲಾಗಲೀ, ವರ್ಗಿಕರಣದ ಮೇಲಾಗಲೀ 
ನಿಂತಿಲ್ಲ. ಬೌದ್ಧ ರ ಪ್ರಕಾರ ಜ್ಞಾ ನ್ಲಿನವು. ಎಭಜನಗೊಳ್ಳದ ತರತಮರಹಿತವಾದ ಅಖಂಡ 
ಸತ್ತ. ಈ ಸತ್ಯ ಜ್ರ ಸಂಪೂರ್ಣವಾದ ಅರಿವು ಪೌರ್ವಾತ್ಯ ಅನುಭಾವದ ತಿರುಳು 


ಶಿ 
“ಮತ್ತು ಎಲ್ಲ ಅನುಭಾವದ ಎಶಿಷ್ಟ ಅಂಶವಾಗಿದೆ, 


| ಪೌರ್ವಾತ್ಯ ಅನುಭಾವಿಗಳು ಆತ್ಯ ಂತಿಕ ಸ ಸತ ತ್ಯವು ಬುದಿ ಿಗಾಗಲೀ, ತರ್ಕಕ್ಕಾ ಗಲೀ 
 ನಿಲುಕದು ಎಂಬ ಅಂಶವನ್ನು ಒತ್ತಿ ಒತ್ತಿ ಹೇಳುತ್ತಾ ರೆ” ಅದನ್ನು ಪದಗಳಿಂದ 


* ಹೋಲಿಸಿ: ಹಣ್ಣು ಬಿಟ್ಟ ಬಳಿಕ ಮರವನಾರು ತರಿದರೇನು 
ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿಕೊಂಡರೇನು 
ಚೆನ್ನಮಲ್ಲಿಕಾರ್ಜುನನರಿದ ಬಳಿಕ ಆ ಕಾಯವ ನಾಯಿ ತಿಂದರೇನು ? 


ಸಾರ್‌ ರಾಾರಾರಾರಾರಾದದ 


ನೀರು ಕುಡಿದರೇನು ? | —ಮಹದೇನಿಯಕ್ಸ 


ಜುಲೈ-ಆಗಸ್ಟ್‌ (ಗ್‌ ೯೦/೩೯ 


ವಿವರಿಸಲು ಅಸಾಧ್ಯ. ಏಕೆಂದರೆ ಅದು ಇಂದ್ರಿಯ ಗ್ರಾಹ್ಯವಾದುದಲ್ಲ, ಬುದ್ಧಿ ಗಮ | 
ವಾದುದಲ್ಲ. ಮಾರಿಗೆ ಕಲ್ಪನೆಗೆ ನಿಲುಕುವಂಥದಲ್ಲ ಇದನ್ನೇ ಉಪನಿಷತ್ತು ಗಳು 
ಅಲ್ಲಿ ಕಣ್ಣು ಹೋಗದು | 
ಮಾತು ಹೋಗದು ಮನ ಹೋಗದು ' 
ನಾವು ಅರಿಯೆವು, ನಾವು ತಿಳಿಯೆವು 
ಅದನ್ನು ಹೇಗೆ ಕಲಿಸು ಎವುದೆಂದು. (ಕೇನೋಪನಿಷತ್ತು) 1 
ಈ ಅತ್ಯ ೦ತಿಕ ಸತ ವನ್ನು ತಾವೋ ಎಂದೂ ಕರೆಯುವ ಲಾವೋತ್ಸು ಇದೇ 
ವಿಷಯವನ್ನು ನ ತೆ "ಚಿಂಗ್‌'ದ ಪ್ರಾರಂಭದ ಸಾಲಿನಲ್ಲಿ ಹೇಳುತ್ತಾನೆ: | 
“ಮಾತಿನಿಂದ "ವ್ಯ ಕ್ರಪಡಿಸಬಹಂದಾದ ತಾಮೋ ಶಾಶ್ವ ತ ತಾವೋ ಅಲ್ಲ”. | 


ಈ ಮಾತು ನಮಗೆ ವೃತ್ತ ತ್ತಪತ್ರಿಕೆಗಳನ್ನು ನೋಡಿದರೆ ಸುವಿದಿತವಾಗುತ್ತದೆ. 
ಕಳೆದ ಎರಡು ಸಾವಿರ. ವರ್ಷಗಳಲ್ಲಿ ಪಾನಂಕಾಲಪೇಸೂ ಹೆಚ್ಚೆ ನ ತಿಳುವಳಿಕೆಯನ್ನು 
ಪಡೆದುಕೊಂಡಿಲ್ಲ. ವೈಚಾರಿಕತೆ ವೃದ್ಧಿ ಸಿದ್ದ ರೂ ಎಲ್ಲ ತಿಳುವಳಿಕೆಯನ್ನು ಕೇಪಚ್ಜ 
ಮಾತಿನ ಮೂಲಕ ಸಷಪನಗಳಳಪ ಈ "ಅಸಾಧ್ಯವೇ ಆಗಿದೆ. ಚುವಾಂಗ್‌ ತ್ಸು 
ಹೇಳುವಂತೆ «ಅದರ ಬಗ್ಗೆ ಹೇಳುವುದು ಸಾಧ್ಯವಿದ್ದಿದ್ದರೆ ಪ್ರತಿಯೊಬ್ಬ ನೂ ; 
ತನ್ನ ಸೋದರನಿಗೆ ಹೇಳಿರುತ್ತಿದ್ದ” | 


ಹೀಗೆ ಸಮ್ಯಗ್‌ ಜ್ಞಾನವು ಸಂಪೂರ್ಣವಾಗಿ ಅಬೌದ್ಮಿಕವಾದ ಸತ್ಯದ ಅನುಭವ 
ವಾಗಿದೆ. ಅಸಾಧಾರಣಸಾದ ಪ್ರಜ್ಞೆ ಯ ಸ್ತಿ ತಿಯಲ್ಲಿ” ಹುಟ್ಟುವ- ಧಾ $ನಲೀನ- ' 
ಅನುಭಾವಿಕ ಅನುಭವ ಈಸಿ ಸತಿಯ ರಜನೆಯಲ್ಲಿದೆ ಎಂಬುದನ್ನು ನಾರ್ವಾತ್ಯ ಮತ್ತು 
ಪಾಶ್ಚಾ ತ್ಯ ಅನುಭಾವಿಗಳಷ್ಟ ಲ ಅಲ್ಲ ಮನಶ್ಶಾಸ್ತ್ರೀಯ Ny ee ಕೂಪಾ ದೃಢ. 

ಡಿಸುತ್ತ ದ ವಿಲಿಯಂ ಜೇಮ್ಸ್‌ ನ ಮಾತಿನಲ್ಲಿ “ನಮ್ಮ ಸಾವಕಾನ್ಮ ವಾದ ಎಚ್ಚ ಸ್‌ 
ಗ್‌ೆ ಯನ್ನು ಸಾವು ವೈಚಾರಿಕ ಪ ಪ್ರಜ್ಞೆ ಎಂದು ಕರೆಯಬಹುದಂ. ಆತ್ಮ ಂತ ತೆಳುವಾದ. 
ಆವರಣವೊಂದರ ಹಿಂದೆ ೫) ೦ತ ಠಃ ; ಪೂರ್ಣವೂ ಇದಕ್ಕಿಂತ ಸ ಭಿನ್ನವೂ : 
ಆದ ಪ್ರಜ್ಞೆ ಯೊಂದಿದೆ”. 


ಭೌಶಶಾಸ್ತ್ರಿಗಳಿಗೆ ಕೇವಲ ವೈ ಜಾರಿಕ ಜಾ ನದ ಬಗ್ಗೆ ಅನುಭಾವಿಗಳಿಗೆ ಕೇವಲ. 
ಅಂತಸ್ಫೂರ್ತ ಜ್ಞಾನದ ಬಗ್ಗೆ ಮಾತ್ರ ಕಾಳಜಿ ಇರುವುದಾದರೂ ಈ ಎರಡು ಕ್ಷೇತ್ರ' 
ಗಳಲ್ಲಿ ಕತ ಬಗೆಯ ಜ್ಞಾ ನಗಳೂ ಸಾಧ್ಯವಾಗುತ್ತ ವೆ. ಅನುಭಾವದಲ್ಲಾಗಲೀ 
ಚೌತವಿಜ್ಞಾ ನದಲ್ಲಾಗಲೀ ಜ್ಞಾ, ನವನ್ನು ಪಡೆದ, ಅಭಿವ್ಯಕ್ತಿ ಕ್ಲಿಸುವ ರೀತಿಯನ್ನು ನಾವು 
ಪರಿಶೋಧಿಸಿದರೆ ಪಃ ವಿಷಯ ಸ್ಪ ಪೃವಾಗುತ್ತ ದೆ. ಭೌತವಿಜ್ಞಾ ನದಲ್ಲಿ ವೈಜ್ಞಾ ನಿಕ 


೪೦/ಸಂವಾದ 


ಸಂಶೋಧನೆಯ ಮೂಲಕ ಜ್ಞಾನವನ್ನು ಪಡೆಯಲಾಗುತ್ತದೆ. ಮತ್ತು ಅದರಲ್ಲಿ 
ಮೂರು ಹಂತಗಳನ್ನು ಕಾಣಬಹುದು. ಮೊದಲ ಹಂತ ವಿವರಿಸಬೇಕಾಗಿರುವ . 
ವೈಜ್ಞಾ ನಿಕ ಪ್ರಕ್ರಿಯೆಯ ಕುರಿತು ಪ್ರಾಯೋಗಿಕ ಸಾಕ್ಷ್ಯದ ಸಂಗ್ರಹ. ಎರಡನೇ 
~ ಪ್ರಾಯೋಗಿಕ ಫಲಿತಾಂಶಗಳನ್ನು ಸಂಕೇತ ಭಾಷೆಯ ಲ ಸಂಗ್ರಹಿಸಿ ನಿಖರವಾದ 
ದ ರೀತಿಯಲ್ಲಿ ಆ ಸಂಕೇತಗಳನ್ನು ಪರಸ ರ ಸಂಬಂಧಿಸುವಂತೆ ನಿಯೋ 
ಸುವುದು. ಆಗ ಒಂದು ಗಣಿತಶಾಸ್ತ್ರೀಯ ರ aire Model) 
ದ್ದ ಗೊಳ್ಳು ತ್ತದೆ. ಅದು ಹೆಚ್ಚು ವ್ಯಾಪ್ತಿ ಹ್ರ್ರಿಯನ್ನು ತೆ ದ್ದಾ ಗಿದ್ದ ರೆ ಸಿದ್ಧಾ ಂತವೆನ್ನ ಲಾ 
ಗುವುದು. ಆ ಸಿದ್ಧಾ ಂತವನ್ನು ನಂತರ ಹ್‌ ಎಲ್ಲ "ಪರಿಣಾಮಗಳನ್ನು. “ಪರೀಕ್ಷಿಸಲ 
ನಿಯೋಜಿಸಿದ ಮಂಜನ ಪ ಪ್ರಯೋಗಗಳ ಫಲಿತಾಂಶಗಳನ್ನು ಊಹಿಸ ks wa 
ಬಳಸಲಾಗುವುದು. ವಿಜ್ಞಾನಿಗಳು ತಮ್ಮ ಫಲಿತಾಂಶಗಳನ್ನು ಜನಸಾಮಾನ್ಯರಿಗೆ 
ಅರ್ಥ ವಾಗುವಂತೆ ವಿವರಿಸ ಸಬೀಕಾಗಿರುವುದರಿಂದ ಕೊನೆಯಲ್ಲಿ ಮೂರನೆ ಹಂತವಾಗಿ 
ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾಗುವುದು. ಸಾಮಾನ್ಯ ಭಾಷೆಯಲ್ಲಿ 
ಅವರ ಸೆ ದ್ದಾ ತಿಕ ಗಣಿತವನ್ನು ವಿವರಿಸುವ ಭಾಷಿಕ ಮಾದರಿಯನ್ನು ತಯಾರಿಸಿ. | 
ಕೊಳು ವುದು ಭೌತವಿಜ್ಞಾ ನಿಗಳಿಗೆ ಸಹಾ ಸಂಶೋದನೆಯ ತೆ ಹಂತವಾಗಿ- 
ರುವುದರ ಜೊತೆಗೆ ಅವರು ಪಡೆದ ತಿಳುವಳಿಕೆಗೆ ಒರೆಗಲ್ಲು ಆಗಿರುತ್ತದೆ. 


ಈ ಮೂರು ಹಂತಗಳು ಆಚರಣೆಯಲ್ಲಿ ಪ್ರತ್ಯೇಕವಾಗಿ, ಆದೇ ಕ್ರಮದಲ್ಲೇ 
ಹಂತಹಂತವಾಗಿ ಘಟಿಸಬೇಕೆಂದೇನಿಲ್ಲ. ತತ್ವವು ೩ ಪ್ರಯೋಗ ಫಲಿತಾಂಶಗಳಿಗೆ 
ಹೊಂದದಿದ್ದಲ್ಲಿ ಭೌತವಿಜ್ಞಾ ನಿ ತತ್ವ ವನ್ನು ಫಲಿತಾಂಶಕ್ಕೆ ಹೊಂದುವಂತೆ 
ಸುಧಾರಿಸಬಹುದು. ಆಗಲೂ ತತ ವು ತತಾ ಭಿನ ವೇ ಆಗಿದ್ದಲ್ಲಿ ತತ ವನ್ನು 
ತೊರೆಯಲೂ ಬಹುದು. .ಈ ವಿಧಾನವನ್ನು ವೆ ಜ್ಞಾ ನಿಕ ವಿಧಾನ ಎಂದು 
ಕರೆಯುತ್ತಾರೆ. ಇದರಲ್ಲಿ ಎಲ್ಲ ತತ್ವಗಳೂ ಪ್ರಯೋಗಾಧಾರಿತವಾಗಿವೆ. ಇದಕ್ಕೆ 
ಪೂರಕವಾದ ಅನೇಕ ಅಂಶಗಳನ್ನು ಪೌರ್ವಾತ್ಯ ತತ್ವವಿಜ್ಞಾನ ಗ್ರೀಕ್‌ ತತ್ವಜ್ಞಾನ 
ಗಳಲ್ಲಿ ಕಾಣಬಹುದು. ಹ್‌ 


ವೈಚಾರಿಕ ಜ್ಞಾನ ಮತ್ತು ಚಟುವಟಿಕೆಗಳು ವೈಜ್ಞಾನಿಕ ಸಂಶೋಧನೆಯ 
ಬಹುಮುಖ್ಯ ಅಂಶ, ಆದರೆ ಸರ್ವಸ್ವ ವಲ್ಲ. ಸಂಶೋಧನೆಯ ವೆ ೈಚಾರಿಕ ಅಂಶವು 
ಅಂತಃಸ್ಸು ರಣದಿಂದ ಬೆಳಗದಿದ್ದ ರೆ ನಿಷ್ಟ *ಲವಾಗುತ್ತ ದೆ. ವಿಜ್ಞಾ ಗಳಿಗೆ ಸೃಷ್ಟ್ವಾ 
ತ್ಮಕ ಪ್ರೇರಣೆಗಳನ್ನು ನೀಡಿ “ವರನ್ನು ಸೃಜನಶೀಲರನ್ನಾಗಿ ಮಾಡುವುದು ಈ 
ಅಂತಃ ಸ್ಫುರಣ. ಈ ಒಳತಿಳುವು ಹತಾತ್ತಾ ಗಿ ಮತ್ತು ಆಕಸ್ಮಿಕವಾಗಿ ಹುಟ್ಟುತ್ತದೆ; 


ಪಟ್ಟಾಗಿ ಕುಳಿತು ಓದಿ, ಬರೆದು, ತಿಣುಕಿ ಧ್ಯಾನಿಸುವಾಗ ಅಲ್ಲ. ಕಾಡಿನದಾರಿಗಳಲ್ಲಿ 


ಜುಲೈ- ಆಗಸ್ಟ್‌ (೯೯0/೪೧ : 


1% 


ನಡೆಯುವಾಗ, ಸ್ನಾನದ ತೊಟ್ಟಿಯಲ್ಲಿ, ಸಮುದ್ರ ತೀರದ ಮರಳಿನ ಮೇಲೆ" 
ವಿಶ್ರಮಿಸುವಾಗ ಳಳ ಎಚ್ಚತ್ತು ಹಠಾತ್‌ ಹೊಳಹುಗಳಾಗಿ ಬೆಳಗಿ ಸಂಶೋ 
ಧನೆಯ ಆನಂದ ವೃದ್ಧಿಸುತ್ತದೆ. 


ಹೀಗೇ ಅಂತಃಸ್ಸು \ರಣವೂ ಗಣಿತ ಮಾದರಿಯ ಚೌಕಟ್ಟಿ ನಲ್ಲಿ ಒಡಮೂಡದೆ 
ಸಾಮಾನ್ಯ ಭಾಷೆ ನಂದಿ ನಿರೂಪಿತವಾಗದೆ ಹೊಳಹಿನ ರೂಪದಲ್ಲೆ ತ ಇದ್ದಲ್ಲಿ 
ವಿಜ್ಞಾ ನಕ್ಕ ಅದರಿಂದ ಏನೂ ಪ್ರಯೋಜನವಿಲ್ಲ. ನಿಜ, ಅಮೂರ್ತತೆಯೇ "ಈ 
ಚೌಕಟ್ಟಿನ ವಿಶಿಷ್ಟತೆ. ಇಲ್ಲಿನ ಪರಿಕಲ್ಪನೆ, ಸಂಕೇತಗಳನ್ನು ನಾವು ವೈ ಜ್ಞಾ, ನಿಕ 
ವಿಶ್ಲೆ "ಷಣೆಗೊಳಪಡಿಸದೆ ಚಿಕ್ಕ ಹೇ. ಒಪ್ಪಿಕೊಂಡು ಪ್ರಜ್ಞೆ ಯಲ್ಲಿ ಕೇಯಾ 
ಕೊಳ್ಳು ತ್ರ ಬಂದಿದ್ದೆ ವೆ. pap ಇದರ ಇಳುಷರಹನಗಿ ನಾವು ಬಳಸುವ 
ಭಾಷೆಯಲ್ಲಿ : ಈತ ಅರ್ಥಗಳು ಖಚಿತವಾಗಿ ಮಿತಿಗೊಳಪಟ್ಟಿಲ್ಲ. ಅನೇಕಾರ್ಥ 
ಗಳನ್ನು ಹೊಂದಿದ ಈ ಪದಗಳು ಕೇವಲ ಅಸ್ಪಷ್ಟವಾಗಿ ನಮ್ಮ ಮನಸ್ಸಿನ 
ಮೂಲಕ ಹಾದುಹೋಗುತ್ತವೆ ವಂತ್ತು ಒಂದು ಪದವನ್ನು ಕೇಳಿದಾಗ ಆ ಅಸ ಸ್ಟ ಷ್ಟ 
ವಾದ ಅರ್ಥ ನಮ್ಮ ಸುಪ ಪ್ರಜ್ಞೆ ಯಂಲ್ಲಿ ಉಳಿದಿರುತ್ತದೆ. ಭಾಷೆಯು ಈ ಅಸ್ಪಷ್ಟತೆ 
ಅನೇಕಾರ್ಥಗಳನ್ನು ಹೊಮ್ಮಿ ಸುವ ಶಕ್ತಿ ಕವಿಗಳಿಗೆ ಅವಶ್ಯಕ, ಪ್ರಿಯ. "ಆಡಕ್ಕೆ 
ಖಚಿತ ಫಲಿತಾಂಶ ಖಚಿತ ಅಭಿವ್ಯಕ್ತಿ ಖಚಿತ ಅರ್ಥದ ಭಾಷಾರಚನೆಯನ್ನು ಸಾಧಿಸಲು : 
ಹೊರಡುವ ವಿಜ್ಞಾ ನಿಗೆ ಅಪ್ರಯೋಜಕ. ಆದ್ದರಿಂದ ಎಜ್ಞಾ ನವು ತರ್ಕದ ನಿಯ 
ಮಗಳಿಗೆ ಭಾಷೆಯನ್ನೊ ಗ್ಲಿಸಿ ಭಾಷೆಯನ್ನು ಇನ್ನೂ ಅಸ್ಪಷ್ಟ ' ವಾಗಿಸುತ್ತ ದೆ. ಇದರ ' 
ಶಿಖರಸ್ಥಿ ತಿಯನ್ನು ನಾವು ಗಣಿತದಲ್ಲಿ ತಮಮ. ಗಣಿತದಲ್ಲಿ ಪದಗಳ ಬದಲಾಗಿ 
ಸಂಕೇತಗಳನ್ನು ಬಳಸಿ ಆ ಸಂಕೇತಗಳ ಅಂತಸ್ಸಂಬಂಧ, ವ್ಯ ವಹಾರಗಳನ್ನು ಬಹುಖಚಿ 
ತವಾಗಿ ನಿಯಮಿತವಾಗಿ ವಿವರಿಸಲಾಗಿದೆ. Wn ಖಜಾಷೇದ ವಿಜಾ ನಿಗಳು ಸಾಮಾನ್ಯ 
ವಾಗಿ ಅನೇಕ ಪುಟಗಳು ಬೇಕಾಗುವ ವಿಷಯಗಳನ್ನು ಒಂದೇ ಸೂತ್ರದಲ್ಲಿ ಸಂಕೇತಗಳ 
ಒಂದೇ ಒಂದು ಸಾಲಿನಲ್ಲಿ ಕ್ರೋಢೀಕರಿಸಿ ಹೇಳಬಲ್ಲರು. 


ಗಣಿತಶಾಸ್ತ್ರವು ಕೇವಲ ಅಮೂರ್ತವಾದ ಕ್ರೋಢೀಕೃತ ಭಾಷೆ ಎಂಬ 
ಅಭಿಪ್ರಾಯವನ್ನು ಎಲ್ಲರೂ ಒಪ್ಪುವುದಿಲ್ಲ. ಅನೇಕ ಗಣಿತ ಶಾಸ್ತ್ರಜ್ಞ ರು ಗಣಿತವು 
ಕೇವಲ ಪ್ರಕೃತಿಯ ಸ 4 ರೂಪವನ್ನು ವಿವರಿಸುವ ಭಾಷೆಯಲ್ಲ; ಅದು ಪ ಪ್ರಕೈ ತಿಯಲ್ಲೇ 
ಅಂತರ್ನಿಹಿತವಾಗಿದೆ po ey ರೆ. ಈ ನಂಬುಗೆಯನ್ನು ಮೊದಲು ಪ್ರತಿ 
ಪಾದಿಸಿದವನು ಪ ಪೈಥಾಗೊರಾಸ್‌. ಎಲ್ಲ ವಸ್ತುಗಳೂ ಸಂಖ್ಯೆ ಗಳೇ ಎಂಬುದು ಅವನ 
ಪ್ರಸಿದ್ಧ ಹೇಳಿಕೆ. ಅವನು ಬೆಳಸಿದ ವಿಶಿಷ್ಟ ಗಣಿತ ಪದ್ಧ ತಿ ಪೈಥಾಗೊರಾಸನ 
ತತ್ವ ಜ್ಞಾ ನ ಎನಿಸಿಕೊಂಡಿತು. ಪ ಶೈಥಾಗೊರಾಸ್‌ ಆಧ್ಯಾತ್ಮದ ಸಾಮ್ರಾಜ್ಯಕ್ಕೆ ತಾರ್ಕಿಕ 


೪೨ [ಸಂವಾದ 


ವಿಚಾರವನ್ನು ಪ್ರವೇಶಪಡಿಸಿದ. ಬಟ ್ರ್ರಿಂಡ್‌ ರಸೆಲ್ಲನ ಪ್ರಕಾರ ಈ ಬೆಳವಣಿಗೆ 
ಪಾಶ್ಚಿ ಮಾತ ಧಾರ್ಮಿಕ ತತ್ವ ಜ್ಞಾ ನದ ಒಂದು ನಿರ್ಣಾಯಕ ಘಟ್ಟ ವಾಗಿದೆ. 


“ಪೈಥಾಗೊರಾಸನಿಂದ ಆರಂಭಗೊಂಡ ವಿಜ್ಞಾನ ಮತ್ತು ದೈ ವಶಾಸ್ತ್ರಗಳ 

ಬೆಸುಗೆ (ಗಣಿತ ಶಾಸ್ತ್ರ ಮತ್ತು ಧಾರ್ಮಿಕತೆ) ಗ್ರೀಸ್‌ನಲ್ಲಿ ಧಾರ್ಮಿಕ ತತ ಜ್ಞಾ ನಕ್ಕೆ 

| ಒಂದು ವಿಶಿಷ್ಟ ಸ್ವರೂಪವನ್ನು ಕೊಟ್ಟಿ ತು. ಮಧ್ಯಯುಗದಲ್ಲಿ ಧಿ ಜಾ 

ಯುಗದಲ್ಲಿ ಕೊಪ ಕ್ಯಾಂಟ್‌ನ್‌ನವರೆಗೆ ಪ್ಲೇಟೋ, ಸೆಂಟ್‌ ಅಗಸ್ಟೀನ್‌ ಥಾಮಸ್‌ 

ಅಕ್ಲಿನಾಸ್‌, ಈಸ ಸ್ಪಿನೋಜಾ ಮತ್ತು. ಲೀಬ್ಲಿಜ್‌ ಈ ಎಲ್ಲ ತತ್ವಜ್ಞಾನ 

| ಗಳ ಧಾರ್ಮಿಕತೆ ಮ ತ್ರು ವೈ ಚಾರಿಕತೆಗಳ ಸವಿ ಲನವನ್ನು . ಕಾಣಬಹೆದು. 

ಪೈಥಾಗೊರಾಸನಿಂದ ಸಹಾ ಮನುಷ್ಯನ ಕಾಲಾತೀತವಾದ ನೈತಿಕ ಆಶೋ 

ತ್ತರಗಳ ತಾರ್ಕಿಕ ಮೆಚ್ಚು ಗೆ ಯೂರೋಪಿನ ಬೌದ್ಧಿಕ ಧಾರ್ಮಿಕ 'ಚಿಂತನವನ್ನು 

ಏಷ್ಯಾ ದ ಹೆಚ್ಚು ನೇರವಾದ ಧಾರ್ಮಿಕ ಚಿಂತನದಿಂದ ಸಾಕಷ್ಟು ಸ್ಪಷ್ಟ ಪಗ 
| ಬೇರೆಮಾಡಿದೆ'” 3 


ರಸೆಲ್‌ ಹೇಳಿದ "ಹೆಚ್ಚು ನೇರವಾದ ಏಷ್ಯಾದ ಧಾರ್ಮಿಕ ಚಿಂತನ ವ್ರಖೆ ಪೈ ಥಾಗೊ 
| ರಾಸನಿಗೆ. ಸಮಾನಾಂತರವಾಗಿ ಮೋನ. ಪೌರ್ವಾತ್ಯ ತತ್ವ ಜ್ಞಾ ನಗೆ ಗಣಿತ 
| ಶಾಸ್ತ್ರವು ತತ್ವ ಜ್ಞಾ ನದ ಒಂದು ಅತಿ ಸೂಕ್ಷ್ಮ ಹಾಗೂ BE ಅಂಗವಷ್ಟೆ 
/ ಅದೇ ಸತ್ಯ 5 ರೂಪವಲ್ಲ. ಅನುಭಾವಿಗೆ ಸತ್ಯವು ಸಂಪೂರ್ಣವಾಗಿ ಹ 
ಮತ್ತು” ಜಾವ ವೈ ಜ್ಞಾ ನಿಕ ವಿಧಾನ ಭಟ್ಟಿ ಕೊಡುವ ಅಮೂರ್ತತೆ ಬಹಳ 
ಸಮರ್ಥವೂ ಶಕ್ತಿ ರ” ಆಗಿದೆ. ಆದರೆ ಅದಕ್ಕೆ ತೆರಬೇಕಾದ ಬೆಲೆಯೂ ಅಷ್ಟೆ 
ದೊಡ್ಡ ದು. ಬಳಕೆಯ ಭಾಷೆಗೆ ಇರುವ ಸಿ ತಿಸ್ರ್ಯಾ ಪಕ ಶಕ್ತಿಯನ್ನು ಅದು ವಾಶಮಾಡಿ 
| ಹಾಕುತ್ತ ದೆ. ಬಳಕೆಯ ve ಸೆ € ವನೂ ಅನುಭವದ 
| ಏರಿಳಿವುಗಳನ್ನು ಗುರಂತಿಸಬಲ್ಲ ಸ್ಥಿತಿ ಸ್ಕಾ ಪಕ ಗುಣಗಳನ್ನು ಹೊಂದಿದೆ. ಅದನ್ನು 
ಖಚಿತಗೊಳಿಸಲು ನಿರ್ದಿಷ್ಟ ಗೊಳಿಸಲು ಹೊರಟಾಗ ಸಿ ಸತಿಸ್ವಾಪಕತೆ ನಾಶವಾಗುತ್ತ ದೆ 
ಆದ್ದ ರಿಂದಲೇ ನಾವು ಚತದ ತಾತ್ವಿ ಕ ಮೂ ಮಾಮೂಲು ಭಾಷೆಯಲ್ಲಿ 
ಮತ್ತೆ 'ವಿವರಿಸಬೇಕಾಗುತ್ತದೆ. 
ವಿಜ್ಞಾ ನದಲ್ಲಿ ಒಳತಿಳಿವಿನ ಒಂದಂಶವಿರುವಂತೆ ಪೌರ್ವಾತ್ಯ ಅನುಭಾವ 
ಪಂಥದಲ್ಲಿ ವ ಚಾರಿಕವಾದ ತರ್ಕದ ಒಂದಂಶವೂ ಇದೆ. ಆದರೆ ಈ ಎರಡೂ 
 ಶಿಸ್ತುಗಳಲ್ಲಿ ವ ಚಾರಿಕತೆಗೆ ಕೊಡುವ ಒತ್ತು ಮಾತ್ರ ಬೇರೆ ಬೇರೆಯಾಗಿದೆ. ಹಿಂದೂ 


4 ವ್ಯಾ of Western Philosophy. — Bertrand Russel 


ಜುಲೈ -ಆಗಸ್‌ 0೯೯೦/೪೩ 


ವೇದಾಂತ ಬೌದ್ಧರ ಮಾಧ್ಯಮಿಕ ಇವೆಲ್ಲ ಅತ್ಯಂತ ಹೆಚ್ಚೆ ನ ಮಟ್ಟಿದ ಬೌದ್ದಿಕ 
ಜ್ಞಾನವನ್ನು ಹೇಳುವ ಅರಿವಿನ ಶಾಖೆಗಳು. ಆದರೆ ತಾವೋವಾದ ತರ್ಕ ಮತ್ತು 
ವಏಚಾರವನ್ನು ಅನುಮಾನದಿಂದಲೇ ನೋಡುತ್ತದೆ. ರುನ್‌ ಪಂಥವು ಬೌದ್ಧ ಧರ್ಮ 
ದಿಂದಲೇ ಹೊರಟರೂ ತಾವೋದಿ:ದ ತುಂಬ ಪ್ರಭಾವಿತವಾಗಿದೆ. ತಾನು“ಪದಗಳಿಲ್ಲದೆ 
ಎವರಣೆ ಇಲ್ಲದೆ, ಬೋಧನೆಯಿಲ್ಲದೆ, ಜ್ಞಾನವಿಲ್ಲದೆ, ಇರುವುದರ” ಬಗ್ಗೆ ತಾವೋ 
ವಾದ ಹೆಮ್ಮೆ ಪಡುತ್ತದೆ. ತಾವೋವಾದಕ್ಕೆ ಬೆಳಕನ್ನು ಪಡೆದುಕೊಳು ವುದು, 
ಅನುಭವಿಸುವುದು ಮುಖ್ಯ. ಆ ಅನುಭವದ ವಿಶ್ಲೆ ೇಷಣೆ ವಿವರಣೆಗಳಲ್ಲಿ ಅದಕ್ಕೆ 
. ಆಸಕ್ತಿ ಕಡಿಮೆ. ಒಂದು ಪ್ರಸಿದ್ಧ ರುನ್‌ ಹೇಳಿಕೆ. “ನೀನು ಅನುಭವದ ಬಗ್ಗೆ 
' ನುಡಿದ ಕ್ಷಣದಲ್ಲೇ ಅದನ್ನು ಕಳೆವ.ಕೊಳ್ಳುತ್ತೀಯ?”, 

ಅನುಭವದ ವಿಶ್ಲೇಷಣೆ ವಿವರಣೆಗಳ ಬಗ್ಗೆ ಉಳಿದ ಆಧ್ಯಾತ್ಮಿಕ ಶಾಖೆಗಳು 
ಇಷ್ಟು ಅತಿಗೆ ಹೋಗುವುದಿಲ್ಲವಾದರೂ ಅವುಗಳ ಅಂತರ್ಯದಲ್ಲಿರುವುದೂ ಸಹ 
ನೇರವಾದ ಆಧ್ಯಾತ್ಮಿಕ ಅನುಭವವೇ. ಅತ್ಯಂತ ಸೂಕ್ಷ್ಮವಾದ ಬೌದ್ದಿಕ ಚರ್ಚೆಯಲ್ಲಿ 
ತೊಡಗಿರುವ ಅನುಭಾವಿಗಳು ಸಹಾ ತಮ್ಮ ಜ್ಞಾನದ ಸ್ರೋತವು ಬುದ್ದಿಯೆಂದು 
ತಿಳಿಯುವುದಿಲ್ಲ. ಕೇವಲ ಅನುಭಾವದ ವೈಯುಕ್ತಿಕ ಅನುಭವದ ವಿಶ್ಲೇಷಣೆ 
ವಿವರಣೆಗಾಗಿ ಬುದ್ಧಿಯನ್ನು ಬಳಸುತ್ತಾರೆ. ಎಲ್ಲ ಜ್ಞಾನಕ್ಕೂ ಈ ಅನುಭವವೇ 
ಭದ್ರ ಬುನಾದಿಯಾಗಿದೆ. ಇದು ಪೌರ್ವಾತ್ಯ ಅಧ್ಯಾತ್ಮಕ್ಕೆ ಒಂದು ದೃಢ 
ಪ್ರಯೋಗಾಧಾರಿತ ಲಕ್ಷಣವನ್ನು ಕೊಡುತ್ತದೆ. ಡಿ. ಟಿ. ಸುಜುಕಿ ಬೌದ್ಧಧರ್ಮದ 
ಬಗ್ಗೆ ಬರೆಯುತ್ತ “ವೈಯುಕ್ತಿಕ ಅನುಭವವೇ ಬೌದ್ಧತತ್ವಜ್ಞಾ ನದ ತಳಹದಿ. ಆ 
ಅರ್ಥದಲ್ಲಿ ಬೌದ್ಧ ಧರ್ಮವು ಮೂಲಭೂತವಾಗಿ ಪ್ರಯೋಗಾಧಾರಿತವಾದದ್ದು 
ಅನುಭವ ಪ್ರಮಾಣವನ್ನುಳ್ಳಿದ್ದು” ಎನ್ನುತ್ತಾರೆ. 


ಜೋಸೆಫ್‌ ನೀಡ್‌ಹ್ಯಾಂ ತನ್ನ ಕೃತಿ “ಚೈನಾದಲ್ಲಿ ವಿಜ್ಞಾನ ಮತ್ತು ನಾಗರಿಕತೆ” 
ಯಲ್ಲಿ ತಾವೋವಾದಿಗಳ ಪ್ರಯೋಗಾಧಾರಿತ ಮನೋಧರ್ಮವನ್ನು ಗುರುತಿಸಿ 
ಇದು ಹೇಗೆ ಚೀನಾದ ವಿಜ್ಞಾ ನ ಹಾಗೂ ತಂತ ಜ್ಞಾನಗಳ ತಳಹದಿಯಾಯಿತೆಂದು 
ವಿವರಿಸುತ್ತಾನೆ. ಆತನ ಮಾತುಗಳಲ್ಲೇ ಹೇಳವುದಾದರೆ“ಆರಂಭದ ತಾವೋ ತತ್ತ ೈಜ್ಞರು 
ಕಾಡುಗಳಿಗೆ ಪರ್ವತಪ್ರದೇಶಗಳಿಗೆ ಒಳಸರಿದು, ಪ್ರಕೃತಿಯ ಸ ರೂಪವನ್ನು ಅದರ 
ಅನಂತ ಅವತಾರಗಳನ್ನು ಕುರಿತು ಚಿಂತಿಸಿದರು”. ಇದೇ ಭಾವನೆ ರುನ್‌ ಕವಿತೆಗಳಲ್ಲಿ 
ಪ್ರತಿಬಿಂಬಿಸಿದೆ: “ಬುದ್ಧತ್ವವನ್ನು ಅರಿಯಬೇಕೆನ್ನುವರು ಪ್ರಕೃತಿಯನ್ನು ಪ್ರಕೃತಿಯ 
ಸಾಧಾರಣ ಅಂಶಗಳನ್ನು ಅರಿಯಬೇಕು”. 


ಛಳಿ /ಸಂವಾದ 


೬. 4 


ಜ್ಞಾ ನಕ್ಕೆ ಅನುಭವವೇ ಗಟ್ಟಿ ಯಾದ ತಳಹದಿಯೆನ್ನು ವ ಪೌರ್ವಾತ್ಯ ತತ್ವ 
ಜಾ ನವು ಪ ಪ್ರಯೋಗವೇ ಜ್ಞಾ ನಕ್ಕೆ ತಳಹದಿಯೆನ್ನುವ ವಿಜ್ಞಾ ನದ ಧೋರಣೆಗೆ 
ಸಂದಾದಿಯಾಗಿದೆ. ಆಧ್ಯಾತ್ಮಿ' ಕ ಕಷವಿದ ಸ ರೂಪದಿಂದ ಈ ಹೋಲಿಕೆ ಮತ್ತಷ್ಟು 
ಬಲಗೊಳ್ಳು ತ ತ್ರೈ ತ್ತದೆ. ಪೌರ್ವಾತ್ಯ ಪರಂಪ ರಿಯಲಿ ಆಧ್ಯಾತ್ಮಿ ಕ ಅನುಭವವು ಬುದ್ಧಿ ಹು 
ಪರಿಧಿಯನ್ನು ಮಾರಿದ್ದು ತನ್ನೊ ಗನ್ನು ತಾನೆ ಅವಲೋಕಿಸುವುದರಿಂದ ಟ್‌ 


| ತಾವೋವಾದದಲ್ಲಿ ತಾವೋ ದೇವಾಲಯಗಳ ಹೆಸರೇ ಈ ಸ ಸ್ವರ ೂಪವನ್ನು 
. ತಿಳಿಸುವಂತಿದೆ. ಕ್ವಾನ್‌ (Kuan) ಎಂದರೆ ಮೂಲತಃ ನೋಡು ರ. ಚಾನ್‌ 
ಬೌದ್ಧರಲ್ಲಿ (ರೆಬನ್‌ನ ಚೀನೀರೂಪ) ಜ್ಞಾ ನವನ್ನು ಕೆಲವೊಮ್ಮೆ "ತಾವೋ ದರ್ಶನ” 
ಎಂದೂ ಕರೆಯುವುದುಂಟು. ಅರಿವಿನ ತಳಹದಿಯೇ ದೃಷ್ಠಿ ಶ್ರ ಎಂದು ಎಲ್ಲ ಬೌದ್ಧ 
ಚಿಂತನಗಳೂ ಹೇಳುತ್ತವೆ. ಬುದ್ಧ ನು ಸಾಕ್ಷಾತ್ಕಾರಕ್ಕೆ ಜಾಟ್‌ ಅಷ್ಟ ಪಥಗಳಲ್ಲಿ 
' ಮೊದಲಿನದೇ ಒಳ್ಳೆ ಯ ದೃಷ್ಟಿ, ಆ ಒಳ್ಳೆ ಯ ತಿಳುವಳಿಕೆ. ಡಿ. ಟೆ ಸುಜುಕಿ 
ಆ ಬಗ್ಗೆ ಹುತ್ವಾ ರೆ: "ಬೌದ್ಧ ರ ತತ್ವಜ್ಞಾ "ನದಲ್ಲಿ ದೃಷ್ಠಿ ಅಥವಾ ನೋಡು 
ವುದು ಬಹುಮುಖ್ಯ ಪಾತ್ರ ವಹಿಸ ತ್ರ, ದೆ. ದೃಷ್ಟಿ ಯೇ ಚಾ ತಳಹದಿ. ಬುದ್ಧನ 
ಹೇಳಿಕೆಗಳಲ್ಲಿ yy A ಅರಿಯುವುದು pee ಅಭಿನ್ನ ವಿಗೆ: ಬುದ್ಧ ನ 
ತತ ಸಜ್ಜಾ ನವು ಅಂತಿಮವಾಗಿ ಸತ ವನ್ನು ಅದು ನನವ ಘನಿ ಕಾಣುವುದನ್ನು 
ತೋರುತ್ತದೆ”. ನೋಡುವುದು ಎಂದರೆ. ಬೆಳಕನ್ನು ಅನುಭವಿಸುವುದು. 


ಇಂಥದೇ ಮಾತೊಂದನ್ನು ಯಾಕಿ ಅನುಭಾವಿ ಡಾನ್‌ ಜುವಾನ್‌ ಹೇಳುತ್ತಾನೆ: 
'“ನೋಡುವುದರಿಂದಲೇ ಜ್ಞಾ ನಿಯಾದವನು ಅರಿಯುವುದು”. ಆಧ್ಯಾತ್ಮದ ಪರಿ 
ಭಾಷೆಯಲ್ಲಿ ನೋಡುವುದು ೨ ಎಂದರೆ ಇಂದ್ರಿಯಾನುಭವವನ್ನು ಮೀರುವ ಮಟ್ಟಕ್ಕೆ 
ಹೋಗುವ ಇಂದಿ ಯಾನ: ಭವವನ್ನೂ ಒಳಗೊಂಡ ಅನುಭವ. ಆಧ್ಯಾತ್ಮಿ! ಕ ಅನುಭವವು 
ಕೇವಲ -ಖಂದ್ರಿ ಯಕವಲ್ಲ. ಆದ್ದರಿಂದ ನೋಡುವುದರ ಮೇಲಿನ ಈ ಒತ್ತ ನ್ನ್ನ 
» ತಪ್ಪಾಗಿ ಹಾಡಿನ ತೀರಾ ವಾಚ್ಯವಾಗಿ ತಿಳಿಯಬಾರದು. 
& | p' 
| ತೀರಾ ಭಿನ್ನವಾದ ಎರಡು ಪ್ರಾಯೋಗಿಕ ಪ್ಲ ಪ್ರಕ್ರಿಯೆಗಳನ್ನು ಹೊಂದಿರುವ 
ಅಧ್ಯಾತ್ಮ ಮತ್ತು ವಿಜ್ಞಾ ನಗಳು ತತ ದಲ್ಲಿ. ತೋರುವ ಹೋಲಿಕೆ ಆಶ್ಚೇ ರ್ಯ 
ಕರವಾದುದು. ವಿಜ್ಞಾ ನಿಗಳು ತಮ್ಮ ಜ್ಞಾ ನವನ್ನು ಅತಿ ಸೂಕ್ಷ್ಮವಾದ ಪ್ರಯೋಗ 
ಉಪಕರಣಗಳ ಸಾಮೂಹಿಕ ಪ್ರ ಯತ್ನ ದ ಮೂಲಕ ಪಡೆದರೆ ಅನುಭಾವಿಗಳು 
ಯಾವ ಉಪಕರಣಗಳೂ ಇದ ಕೇವಲ ಅಂತವರ್ಣಿಖತೆ, ಜ್ಞಾನ, ಚಿಂತನ, 
ಅಂತರಂಗ ವೀಕ್ಷಣೆಗಳ ಮೂಲಕ ಪಡೆಯುತ್ತಾರೆ. ವೈಜ್ಞಾನಿಕ ಪ್ರಯೋಗಗಳನ್ನು 


ಜುಲೈ-ಆಗಸ್ಟ್‌ ೧೯೯೦/೪೫ 


ಯಾರು ಯಾವಾಗ ಬೇಕಾದರೂ ಪುನರಾವರ್ತಿಸಬಹುದು. ಆದರೆ ಆಧ್ಯಾತ್ಮಿಕ 
ಅನುಭವಗಳು ಕೆಲವೇ ವ್ಯಕ್ತಿಗಳಿಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ 
ಉಂಟಾಗುವಂಥವು. ಈ ಭಿನ್ನತೆಗಳು ಕೇವಲ ದೃಷ್ಟಿಕೋನದ ಭಿನ್ನತೆಗಳು ಮಾತ್ರ. 
ಇವು ಅನುಭವದ ನೈಜತೆಯಲ್ಲಾಗಲೀ ಸಂಕೀರ್ಣತೆಯಲ್ಲಾಗಲೀ ಭಿನ್ನವಲ್ಲ. 


ಆಧುನಿಕ ಪರಮಾಣು ಭೌತಶಾಸ್ತ್ರದಲ್ಲಿ ಯಾವುದಾದರೊಂದು ಪ್ರಯೋಗ 
ವನ್ನು ಪುನರಾವರ್ತಿಸಬೇಕೆಂದು ಬಯಸುವವನು ಅನೇಕ ವರ್ಷಗಳ ತರಬೇತಿ 
ಮತ್ತು ವಿಶಿಷ್ಟ ಅರ್ಹತೆಗಳನ್ನು ಹೊಂದಿದವನಾಗಿದ್ದಾಗ ಮಾತ್ರ ಪ್ರಯೋಗಗಳ 
ಮೂಲಕ ಕೆಲವು ವಿಶಿಷ್ಟ ಪ್ರಶ್ನೆಗಳನ್ನು ಕೇಳಲು ಹಾಗೂ ಪಡೆದ ಉತ್ತರವನ್ನು 
ಅರಿಯಲು ಸಾಧ್ಯ. ಆಧ್ಯಾತ್ಮದಲ್ಲಿ ಸಹಾ ಒಂದು ವಿಶಿಷ ತವಾದ 
ಅನುಭವವನ್ನು ಪಡೆಯಲು ಒಬ್ಬ ಕ ಅನುಭವಿಯಾದ ಗುರುವಿನ ಕೆ ಕೆಳಗೆ ನುರಿತಿರ 
ಬೇಕಾಗುತ್ತದೆ. ಈ ತರಬೇತಿ ಅನುಭವವನ್ನು ಕೊಡುವುದಷೆೆ ಕೇ ಅಲ್ಲದೆ ಅದನ್ನು 
ಪ್ರನರಾವರ್ತಿಸಬಹುದಾದ ಅವಕಾಶಗಳನ್ನು ಕೊಡುತ್ತದೆ. ಅನುಭವದ ಈ 
ಪುನರಾವರ್ತನೆ ಎಲ್ಲ ಆಧ್ಯಾತ್ಮಿಕ ಅನುಭವಕ್ಕೂ ಅಗತ್ಯವಾದುದು ಮತ್ತು 
ಅನುಭವವನ್ನು ಸಾಧಿಸುವ್ರಿದರ ಗುರಿಯೂ ಆಗಿದೆ. 


ಆದ್ದರಿಂದ ಆಧ್ಯಾತ್ಮಿಕ ಅನುಭವವು ಭೌತಶಾಸ್ತ್ರದ ಆಧುನಿಕ ಪ್ರಯೋಗ 
ಕ್ಕಿಂತ ವಿಶಿಷ್ಟವಾದದ್ದೇನಲ್ಲ ಮತ್ತು ಅಷ್ಟೇ ಸೂಕ್ಷ್ಮವಾದದ್ದು. ಈ ಸೂಕ್ಷ್ಮತೆಯ 
ರೀತಿ ಬೇರೆ. ಭೌತವಿಜ್ಞಾನಿಯ ಸೂಕ್ಷ್ಮ ಉಪಕರಣಗಳಿಗೆ ಪ್ರತಿಯಾಗಿ ಅನಂಭಾವಿಯ 
ಧ್ಯಾನಾಂತರ್ಗತ ಪ್ರಜ್ಞೆ ಇದೆ. ಸ:ಮಾನ್ಯ ಮನುಷ್ಯನಿಗೆ ನಿಲುಕದಂತ ಪ್ರಕೃತಿಯನ್ನು 
ನಿರೀಕ್ಷಿಸುವ ವಿಧಾನಗಳನ್ನು ವಿಜ್ಞಾನಿ ಅನುಭಾವಿ ಇಬ್ಬರೂ ಬೆಳೆಸಿಕೊಂಡಿದ್ದಾರೆ. 
ಅತ್ಯಾಧುನಿಕ ವಿಜ್ಞಾನ ಪತ್ರಿಕೆಯೊಂದರ ಪುಟಗಳು ಮತ್ತು ಟಿಬೆಟಿಯನ್‌ ಮಂಡಲ 
-ಎರಡೂ ವಿಶ್ವದ ಸ ರೂಪವನ್ನು ಕುರಿತ ಶೋಧನೆಯ ದಾಖಲೆಗಳು. 

-: ಅಪೂರ್ವವಾದ ಆಧ್ಯಾತ್ಮಿಕ ಅನುಭವಗಳು ಪೂರ್ವಸಿದ್ಧತೆಯಿಲ್ಲದೇ ಘಟಿಸು 
ವುದಿಲ್ಲವಾದರೂ ನಮ್ಮೆಲ್ಲರ ಬದುಕಿನಲ್ಲೂ ಅಂತಸ್ಸುರಣಕ್ಕೆ ಸಂಬಂಧಿಸಿದ ಸಣ್ಣ 
ಪ್ರಟ್ಟ ಘಟನೆಗಳು ನಡೆಯುತ್ತಿರುತ್ತವೆ. ಮರೆತ ವಿಷಯ ನೆನಪಿಗೆ ಬರುವುದು, 
ಚಟಾಕಿಗಳ ಆನಂದವನ್ನು ಕ್ಷಣಾರ್ಧದಲ್ಲಿ ಅನುಭವಿಸುವುದು ಇವೆಲ್ಲ ವಿವರಣೆಯನ್ನು 
ಮೀರಿದ ಒಳತಿಳಿವಿನ ಕ್ಷಣಗಳು. ಬೌದ್ಧಧರ್ಮ ಈ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 
ನಮ್ಮ ಸ್ವಭಾವ ಬುದ್ಧತ್ವವನ್ನು ಪಡೆದಿರುವಂಥದು-ಅದನ್ನು ನಾವು ಮರೆತಿದ್ದೇ 
ವಷ್ಟೇ-ಎನ್ನುತ್ತ ತನ್ನ ಅಭ್ಯಾಸಿಗಳನ್ನು ತಮ್ಮ ನಿಜರೂಪವನ್ನು ಕಂಡುಕೊಳ್ಳುವಂತೆ 
ಹೇಳುತ್ತದೆ. 


೪೬/ಸಂವಾದ 


ಆಜ. 6 


ದೈನಂದಿನ ಜೀವನದಲ್ಲಿ ಸೀಮಿತ ಅವಧಿಯಲ್ಲಿ ಸೀಮಿತ ಸಂಖ್ಯೆಯಲ್ಲಿ 
ಇರುವ p ಅಂತಸ ನ ರಣಗಳು ಆಧ್ಯಾತ್ಮಿಕ ಅನ:ಭವದಲ್ಲಿ ದೀರ್ಪಾಷಔಜುವರಿಗಿ 
ಲಂಬಿಸುತ್ತವೆ. ಈ "ನಿರಂತರ ಪ್ರಜ್ಞೆಯ ಸ್ಥಿತಿಗೆ ಮನಸ್ಸನ್ನು ಸಿದ್ಧ ಮಾಡುವುದೇ ' 
ಪೌರ್ವಾತ್ಯ ಅಧ್ಯಾತ್ಮದ ಎಲ್ಲ ಶಾಖೆಗಳ ಉದ್ದೆ ಶ. We. ಜೇನಾ ಮತ್ತು. 
Beeson ದೀರ್ಫವಾದ ಸಾಂಸ್ಕೃ ತಿಕ ಇತಿಹಾಸದಲ್ಲಿ ಧಾರ್ಮಿಕ ಆಚರಣೆಗಳು, 
ಪದ್ಧ ತಿಗಳು ಕಲಾಪ್ರಕಾರಗಳ ಮಟ್ಟ ಕ್ಕಿ ಬೆಳೆದು ಈ ಗುರಿಯನ್ನು ಸಾಧಿಸಿವೆ. 


ಇದನ್ನು ಆ ಪದದ ವಿಶಾಲಾರ್ಥದಲ್ಲಿ ಕ್ಕೊ ನವೆಂದು ಕರೆಯಬಹುದು. 


ಎ 

ಧ್ಯಾನದ ತಂತ್ರಗಳ ಮೂಲ ಉದ್ದೆ ಶ ಚಿಂತನಶೀಲವಾದ ಮನಸ್ಸನ್ನು 

ಕ ಬಂಧಿಸಿ ಪ್ರಜ್ಞೆ ಯನ್ನು ವೈಚಾರಿಕ ಸ್ತರದಿಂದ ಅಂತಃ 'ಸ್ಪುರಣದ 
ಸ್ವರಕ್ಕೆ ವರ್ಗಾಯಿ ಸಾಗಿ: ಹೀಗೆ ವೈಚಾರಿಕ ಮನವನ್ನು ನಿಶ್ಚ ಲಗೊಳಿಸುವ 
ಕ್ರಿಯೆ ಮನಸ್ಸ ನ್ನು ಒಂದು ನಿರ್ದಿಷ್ಠ ಅಸ್‌ ಮೇಲೆ ಕೇಂದ್ರೀಕರಿಸುವುದರಿಂದ 
ಸಾಧ್ಯವಾಗುತ್ತ ಹ ಅದು ಉಸಿರಾಟವಾಗಬಹುದು, ಮಂತ್ರವಾಗಬಹುದು ಅಥವಾ 
ಮಂಡಲವಾಗಬಹುದು. ಇನ್ನು ಕೆಲವು ಶಾಖೆಗಳಲ್ಲಿ ಚಿಂತನದ ಅವಶ್ಯ ಕತೆಯಿಲ್ಲದ 
ದೈ ಹಿಕ ಚಲನವಲನಗಳಿಗೆ ಹೆಚ್ಚಿ ನ ಮಹ ತ್ರ. ಹಿಂದೂ ಹೂ ಮತ್ತು 
ಹಾವೋಗಳ ತಾಯ*- ಜಿ. ಚುವಾನ್‌ ಇದನ್ನು ಮಾಡುತ್ತವೆ. ಲಯದ ಮೇಲೆ 
ಅವು ಕೊಡುವ ಒತ್ತು ಅದರಿಂದ ನದ ಶಾಂತ ಭಾವನೆ ಧ್ಯಾನಕ್ಕೆ ಸಮಾನ 
ವಾದುದಾಗಿದೆ. ಕೆಲವು ಕ್ರೀಡೆಗಳೂ ಕೂಡ ಈ ಭಾವನೆಯನ್ನು ಉದ್ದಿ ಪಿಸು 
ತ್ತವೆ. ವೈ ಯುಕ್ತಿಕವಾಗಿ ' ಸ ನನಗೆ ಭೂ ಒಂದು ಲಾಭದಾಯಕ ' 
sone: | | | 


ಭಾರತೀಯ ಕಲಾಪ್ರಕಾರಗಳು ಕೂಡ ಧ್ಯಾ ನದ ರೂಪ ಗಳೇ ಆಗಿವೆ. 
ಅವು ಕಲಾವಿದನ ಅಂತರಂಗದ ಭಾವನೆಗಳನ್ನು ವ್ಯಕ್ತ 5 ಪಡಿಸುವುದಕ್ಕಿ ೦ತ ಹೆಚ್ಚಾಗಿ 
ಆತ್ಮ ಸಾಕ್ಷಾತಾ ರವನ್ನು ಅಂತಃ ಃಸ್ಫುರಣದ ಪ್ರಜ್ಞೆ ಯ ಮೂಲಕ ಸಾಧಿಸು 
NMA, ಉದಾಹರಣೆಗೆ ಭಾರತೀಯ ಸಂಗೀತವನ್ನು, ಸಂಗೀತದ ಲ್‌ 
ಟಿಪ್ಪ ಣಿಗಳನ್ನು ಓದುವುದರ ಮೂಲಕ ಕಲಿಯಲಾಗುವುದಿಲ್ಲ. ಗುರುವು ಹಾಡುವು 
ದನ್ನು ಕೇಳಿ ಕೇಳಿ ಸಂಗೀತದ ಬಗೆಗಿನ ಭಾವನೆಯನ್ನು ಬೆಳೆಸಿಕೊಳ್ಳುವುದರ 
ಮೂಲಕವೇ ಕಲಿಯಬೇಕು. ಜಪಾನೀಯರ ಟೀ ಸಮಾರಂಭಗಳು ತಾ ತ 
ರಿಚಿಯಲಿಸ್ಟಿಕ್‌ ಚಲನವಲನಗಳಿಂದ ಕೂಡಿದೆ. ಚೀನೀಯರ ಕ್ಯಾಲಿಗ್ರಫಿ ಬರೆಯಲು 
ಹಸ್ತದ ಚುರುಕುತನ ಅಗತ್ಯ. ಈ ಕೌಶಲಗಳೆಲ್ಲ ಪೌರ್ವಾತ್ಯ ಪ್ರಪಂಚದಲ್ಲಿ 
ಧ್ಯಾನಕ್ಕೆ ಸಂಬಂಧಿಸಿದ ಪುಣ್ಚ್ವಯನ್ನು. ಬೆಳೆಸಿಕೊಳ್ಳುವ-ಥವೇ ಆಗಳ. 


ಹೆಚ್ಚಿ ನ ಜನರಿಗೆ, ವಿಶೇಷವಾಗಿ ಬುದ್ದಿ ಜೀವಿಗಳಿಗೆ ಈ ರೀತಿಯ ಪ್ರಜ್ಞೆಯು 
ಒಂದಾ ಹೊಸ ಅನುಭವವಾಗಿದೆ. ವಿಜ್ಞಾನಿಗಳಿಗೆ ಈ ರೀತಿಯ ನೇರವಾದ 
ಅಂತಸ ಸ್ಫುರಣದ ಅನುಭವವಿರುತ್ತದೆ. ಏಕೆಂದರೆ ಪ್ರತಿಯೊಂದು ಹೊಸ ಸಂಶೋ 
ಧನೆಯೂ ಭಾಷೆಯನ್ನು ಮೀರಿದ ಒಂದು ಕ್ಷಣದ ಹೊಳಹಿನಲ್ಲಿ ಹುಟ್ಟುತ್ತದೆ. 
ಇವು ಮನಸ್ಸ ಆಲೋಚನೆ ಕಲ್ಪನೆಗಳ ತಿಳುವಳಿಕೆಯಿಂದ ಶುಂಬಿದಾಗಿನ 
ಸಂಕ್ಷಿಪ್ತ ಕ್ಷಣಗಳಷ್ಟೇ. ಇದಕ್ಕೆ ಪ್ರತಿಯಾಗಿ ಧಾ ಬನದಲ್ಲಿ ಎಲ್ಲ ಆಲೋಚನೆ ಕಲ್ಪನೆ 
ಗಳಿಂದ ಮುಕ್ತವಾದ ಶಾ ತನ್ನ ಅಂತಃಸ್ಸು aed ಮೂಲಕ ದೀರ್ಥಕಾಲಾವಧಿ 
ಯವರೆಗೆ ಕೆಲಸ ಮಾಡಲು ನಿದ್ದೆ ವಾಗಿರುತ್ತ "ದೆ. ಈ ವೆ ರುಧ್ಯ ವನ್ನು ps 
ಲಾವೋತ್ಸು ಹೇಳುತ್ತಾನೆ; “ಜ್ಞಾ ನವನ್ನು ಪಡೆಯ PLN ನನನ ಫೆ 
ಸುತ್ತಾನೆ. ತಾವೋ ಪಡೆಯ ಕ್‌ ದಿನದಿನವೂ ಕ್ಷಯಿಸುತ್ತಾನೆ”. ಬುದ್ದಿ Fa 
ಶಾಂತವಾದಾಗ ಅಂತಃ ಪ್ರಜ್ಞೆ ಯು ಜಾಗೃತಗೊಳ್ಳುತ್ತದೆ. ಇಡಿಯ ವಾತಾ 
ವರಣವನ್ನು ಆಲೋಚನೆ ಮತ್ತು ಕಲ್ಪನೆಗಳ ಆವರಣದಿಂದ ಮುಕ್ತವಾಗಿ ಅನು 
ಭವಿಸತೊಡಗುತ್ತದೆ. ಚುವಾಂಗ್‌-ತ್ಸುನ ಮಾತಿನಲ್ಲಿ “ಯೋಗಿಯ ಪ್ರಶಾಂತ 
ಮನಸ್ಸು ಸ್ವರ್ಗ ಮರ್ತೃಗಳ ಕನ್ನಡಿ; ಎಲ್ಲ ವಸ್ತುಗಳ ದರ್ಪಣ”. ತನ್ನ ಪರಿಸರದ 
ಜೊತೆಗಿನ ಇಹ ತ ಫೆ ಧ್ಯಾನಲೀನ ಸ್ಥಿತಿಯ ಮುಖ್ಯ ಲಕ್ಷಣ. 


ಭೇದರಾಹಿತ್ಯದ ಅಖಂಡ ಏಕತೆಯಲ್ಲಿ ಎಲ್ಲ ರೂಪದ ಭಿನ್ನತೆಗಳು, ane 


ಅಳಿದ ಸ್ಟ ತಿ ಅದು. 

ಆಳವಾದ ಧ್ಯಾನದ ಸ್ಲಿತಿಯಲ್ಲಿ ಮನಸ್ಸು ಸಂಪೂರ್ಣ ಎಚ್ಚರದಲ್ಲಿರುತ್ತದೆ. 
ಐಂದಿ )್ರಿಯಕವಲ್ಲದ ಸ ಸತ್ಯದ ಜೊತೆಗೆ ಅದು ಎಲ್ಲ ಶಬ್ದ ದೃಶ್ಯಗಳನ್ನು ಪರಿಸರದ 
ಎಲ್ಲ ಅಂಶಗಳನ್ನು ಹೀರಿಕೊಳ್ಳುತ್ತಿ ರುತ್ತದೆ. ಆದರೆ ಆ ಐಂದ್ರಿಯಕ ಅನುಭವ 
ಗಳನ್ನೂ ವಿಶ್ಲೆ ಪಿ ಟು ವಿವರಿಸ ತೊಡಗುವುದಿಲ್ಲ; ಅವುಗಳಿಂದ ಧಾ ;ನದ ಪಲ್ಲಟ 
ವಾಗಗೊಡುವುದಿಲ್ಲ. ಈ ರೀತಿಯ ಮನಸ್ಸಿ ತಿಯನ್ನು ಯೋಧನ ವ ಮನ ಸ್ಪಿತಿಗೆ 
ಹೋಲಿಸಬಹುದು. ಯೋಧ ಒಂದೂ ಕ್ಷಣವಾದರೂ ಲಕ್ಷ್ಯ ಷ್ನ್ಲ ತನ್ನ ಮನಸ್ಸನ್ನು 
ವಿಚಲಗೊಳಿಸದೇ ತನ್ನ ಸುತ್ತ ಮುತ್ತ ನಡೆಯುತ್ತಿರುವುದನ್ನು ಒಸುತ್ತಿ ರುತ್ವಾ ನೆ. 
ರುನ್‌ ಗುರು PE ತೋಶಿ ತನ್ನ ಶಿಕಾನ್‌_ತಾಜಾದ Ne ತಾಜಾ ಎಂದರೆ 
ರುನ್‌ ಧ್ಯಾನದ ಸಾಧನೆ) ವಿವರಣೆ ಕಳ್ಳು ಈ ಪ್ರತಿಮೆಯನ್ನು ಬಳಸುತ್ತಾನೆ: 
ನಾನ್‌ು ಕೇಂದ್ರೀಕೃತಗೊಂಡ ಪ ್ರಜ್ಞೆ ಯ ಅತ್ಯುನ್ನತ ಸ್ಥ ಯಾಗಿದೆ. ಅಲ್ಲಿ 
ಮನಸ್ಸಿಗೆ ಅವಸರವಿಲ್ಲ, ಆಂತಕವಿಲ್ಲ; ಹಾಗೆಂದು ಶಿಥಿಲತೆಯೂ ಇಲ್ಲ. ಅದು ಸಾವನ್ನು 
ಎದುರಿಸುತ್ತಿರುವ ಮನಂಷ್ಯನೊಬ್ಬ ನ ಸ್ಥಿ ತಿಯಾಗಿದೆ. ಪ್ರಾಚೀನ ಜಪಾನಿನಲ್ಲಿ 
ನಡೆಯುತ್ತಿದ್ದ ್ಲಂಥ ಖಡ್ಗ ಯದ್ಧ ದಲ್ಲಿ ನೀವು ನಿರತರಾಗಿದ್ದಿ (ರೆಂದು ಕಲ್ಪಿ ಸಿಕೊಳ್ಳಿ. 


೪೮ / ಸಂವಾದ 


4 4 


ನೀವು ಸಿದ್ಧ ರಾಗಿದ್ದೀರಿ, ಎಚ್ಚ ರದಿಂದಿದ್ದಿ ರಿ, ಎದುರಾಳಿಯನ್ನು ನೋಡುತ್ತಿದ್ದಿ ರಿ. 
ನೀವು ನಿಮ್ಮ ಮನದ ಕಟ್ಟು ನಿಚ್ಚಾ ದ ಕಾವಲನ್ನು ಣು ನಿಮ್ಮನ್ನು ತುಂಡು 
ಹೊಯ್ಸಲಾಗುವುದು. "ಬಿಡ್ಲಯುದ್ದ ದ್ಹವನ್ನು pe ಜನ ನೆರೆದಿದ್ದಾ ರ ನೀವು 
ಕುರುಡರಲ್ಲವಾದ್ದರಿಂದ ಅವರನ್ನು ಕಣ . ಕೊನೆಯಿಂದ ನೋಡುತ್ತಿ ರಿ. ನೀವು 
ಕಿವುಡರಲ್ಲವಾದ್ದ ರಿಂದ ಅವರ ಕೋಲಾಹಲವನ್ನು ಕೇಳುತ್ತೀರಿ. ಆದರೆ ಈ ಇಂದ್ರಿ 
ಯಕ ಅನುಭವಗಳಿಂದ ನಿಮ್ಮ ಮನಸ್ಸು ಒಂದು ಕ್ಷಣವಾದರೂ ವಿಚಲಿತಗೊಂಡಿಲ್ಲ”. 


ಹೀಗೆ ಯೋಧ ಮತ್ತು ಧ್ಯಾ ನದಲ್ಲಿರುವವನ ಮನಃ ಸ್ಹಿತಿಯಲ್ಲಿ ಇರುವ 
ಹೋಲಿಕೆಯಿಂದ ಪೌರ್ವಾತ್ಯ ಸಾಂಸ್ಕೃ ತಿಕ ಮತ್ತು ಆಧ್ಯಾತ್ಮಿ! ಕ ಜೀವನದಲ್ಲಿ ಯೋಧನ 
ಪ್ರತಿಮೆಗೆ ಒಂದು ಮಹತ್ವ ದ ಸಾ ನವಿದೆ. ಭಾರತದ ಪ್ರಮುಖ ಧಾರ್ಮಿಕ 
ಗ್ರಂಥ ಗೀತೆಯು ಹುಟ್ಟಿ ದ ರಣರಂಗದಲ್ಲಿ. ಚೀನಾ ಮತ್ತು ಜಪಾನಿನ ಸಾಂಸ ತಿಕ 
ಚರಿತ್ರೆಯಲ್ಲಿ ಯುದ್ದ ಕಲಗ ಮಹತ್ವ ದ ಸ್ಕಾ ನವಿದೆ. ಜಪಾನಿನಲ್ಲಿ ಸಮುರಾಯಿ 
ಯುದ್ಧ ಕಲೆಯಮೇಲೆ ರುನ್‌ನ kl ಇವ “ಬುಶಿಡೋ ಇಗೆ ಜನ್ಮ ಕೊಟ್ಟಿದೆ. 
“ಬುಶಿಡೋ'' ಎಂದರೆ "ಯೋಧನರೀತಿ' ಎಂದರ್ಥ. ಇದು ಖಡ್ಗ ವಿದ್ಯೆಯ ಲೆ. 
ಇಲ್ಲಿ ಯೋಧನ ಆಧ್ಯಾತ್ಮಿ ಕ ಅಂತಸ್ಸುರಣಗಳು ಅತು ಕಜೆ ಪರಿಪೂರ್ಣತೆಯ 
ಮಟ್ಟ ಕ್ಕೆ ಹೋಗುತ್ತವೆ. "ಚೀನಾದಲ್ಲಿ ಅತ್ಯುಚ್ಛ ಕ್ಸ ಯುದ್ದ ಕಲೆಯೆಂದು ಪರಿಗಣಿಸಲಾದ 
ಶಾ ತಾಯ್‌-ಚಿ-ಚುಆನ್‌ ಲಯಬದ್ಧವಾದ ಸಾವಧಾನವಾದ "ಯೌಗಿಕ? 
ಚಲನವಲನಗಳನ್ನು, ಯೋಧನ ಎಚ್ಚ ರದ ಮನಃಸಿ ಹ ಜ್‌ ಒಂದು ಎಶಿಷ್ಟ 
ರೀತಿಯಲ್ಲಿ ಮಿಲನಗೊಳಿಸಿದೆ. ; 


ಪೌರ್ವಾತ್ಯ ಅಧ್ಯಾತ್ಮವು ಸತ್ಯದ ಸ್ವರೂಪವನ್ನು ಕುರಿತ ನೇರವಾದ 
ಒಳಹೊಳಹುಗಳ ಹ ಆನೆಗೂ ನ ಭಾತಶಾಸ್ತ 5 ಸಹಜ ಪ್ರಕ್ರಿಯೆಗಳ 
ಕುರಿತು ವೈಜ್ಞಾ ನಿಕ ಪ್ರಯೋಗಗಳ ಮೇಲೆ ಆಧಾರ ಆ ಈ ಎರಡೂ 
ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನು ಆಮೇಲೆ ವಿವರಿಸಿ, ವಿಶ್ಲೇಷಿ ಭಾಷೆಯಲ್ಲಿ 
ಬೋಧಿಸಲಾಗುವುದು. ಪದಗಳು ಯಾವಾಗಲೂ ಸತ್ಯದ ಜಾ ಸರಾಸರಿ 
ಚಿತ್ರವಾಗಿರುವುದರಿಂದ ವೈ ೈಜ್ಞಾನಿಕ ಪ್ರ ಪ್ರಯೋಗದ ಅಷಮು ಆಧ್ಯಾತ್ಮಿಕ ಅನುಭವದ 
ವಿವರಣೆಗಳು ಅಪೂರ್ಣ ಮತ್ತು ಅಂದಾಜು ಸತ್ಯ ಗಳಾಗಿರುತ್ತವೆ. ಆಧುನಿಕ 
ಭೌತವಿಜ್ಞಾ ನಿಗಳೂ ' ಮತ್ತು ಪೌರ್ವಾತ್ಯ ಅನುಭಾವಿಗಳೂ ವ್ವ ತಾತ 
ಅರಿತಿದ್ದಾ ಕೆ, | | 


ಥೌಕತಾನ್ವ ದಲ್ಲಿ' ಭೌತಶಾಸ್ತ್ರ ದ ಶಾಬ್ದಿ ಕ ಮಾದರಿಗಳು ical 1106815) 
ಸತ್ಯದ ಅಂದಾಜು ಮಾತ್ರ ಎಂಬ ಅಂಶ ಆಧುನಿಕ ಸಂಶೋಧನೆಗೆ ತಳಹದಿಯಾಗಿದೆ. 


ಜುಲೈ ಆಗಸ್ಟ್‌ ೧೯೯೦ (we 


ವಿಶ್ಲೇಷಣೆ ಮತ್ತು ತರ್ಕಬದ್ದ ಆಲೋಚನೆಯ ವಿಧಾನಗಳು ಸಂಪೂರ್ಣ: 'ಸತ್ಯದ 
ಸಹಜ ಪ್ರಕ್ರಿಯೆಯನ್ನು ಒಂದೇ ಬಾರಿಗೆ ವಿವರಿಸಲಾರದೆಂಬುದು ಭೌತವಿಜ್ಞಾ ನಿ 
ಗಳಿಗೂ ತಿಳಿದ ಸತ್ಯವ ಗೆ: ಆದ್ದ ರಿಂದ ಅವರು ಆ ಸಹಜ ಪ್ರಕ್ರಿಯೆಯ 
ಆಂಶಿಕ ವಿವರಗಳನ್ನು ಪ್ರತ್ಯೇಕಿಸಿ, ಮಾದರಿಗಳನ್ನು ಕೊಟ್ಟು ವಿವರಿಸಲು ಯತ್ನಿಸು 
ತ್ತಾರೆ. ಆ ಮಾದರಿ ಆಗ ಪರಿಸ್ಥಿ ತಿಯ ಸಂಪೂರ್ಣ ಚಿತ್ರವನ್ನು ಕೊಡುವಲ್ಲಿ 
ವಿಫಲವಾಗುತ್ತದೆ. | 


ಉದಾಹರಣೆಗೆ ನ್ಯೂಟನ್ನನ “ಶಾಸ್ತ್ರೀಯ” ಚಲನಶಾಸ್ತ್ರ ಎಲ್ಲ ಸಹಜ 
ಪ್ರಕ್ರಿಯೆಗಳಿಗೂ ಉತ್ತ ರವನ್ನಿ ೇಯುತ್ತದೆಯೆಂದು ಹಿಂದೆ ಭಾವಿಸಲಾಗಿತ್ತು. 
ವಿದ್ಯುಚ್ಛಕ್ತಿ ಮತ್ತು ಕಾಂತತ್ವ ವನ್ನು ಕಂಡುಹಿಡಿದ ಮೇಲೆ ನ್ಯೂಟೋನಿಯನ್‌ 
ಮೆಕ್ಕಾ ನಿಕ್ಸ್‌ ಅಧಿಕ ಕಣಗಳ ಮೊತ್ತ ವನ್ನು ಹೊಂದಿರುವ ಬೆಳಕಿನ ವೇಗಕ್ಕೆ ಹೋಲಿಸಿ 
ದಂತೆ ರಾ ಕಡಿಮೆ ವೇಗವನ್ನು ಹೊಂದಿದ ವಸ್ತುಗಳಿಗೆ ke ) ಅನ್ವಯ 
ವಾಗುತ್ತದೆಂದು ಈ ದಿನ ನಮಗೆ ತಿಳಿದಿದೆ. ಕ್ವಾಂಟಂ ಸಿದ್ಧಾ ೦ತ ಮತ್ತು ಸಾಪೇಕ್ಷ 
ಸಿದ್ದಾಂತಗಳು ಇಲ್ಲಿ ವಿವರಿಸಲಾಗದ ಅನೇಕ ಪರಿಣಾಮಗಳನ್ನು ವಿವರಿಸುತ್ತವೆ. 
ಬದ್ದರರ್ಟ ಎಲ್ಲ ನಿಯಮಗಳೂ ಒಂದು ಸೀಮಿತ ವರ್ಗದ ಪ ಪ್ರಕ್ರಿ ಯೆಗಳನ್ನು ಮಾತ್ರ: 
ವಿವರಿಸಬಲ್ಲವು. ಆ ಕ್ಷೇತ್ರದಿಂದಾಚೆಗೆ ಅವು ಪ ಪ್ರಕೃತಿಯ ತೃಪ್ತಿ ಹಾನ್‌ ವಿವರಣೆ 
ಯನ್ನು ನೀಡುವುದಿಲ್ಲ. ಆಗ ಹಳೆಯ ಮಾದರಿಗಳ ಸ್ಟಾ ನದಲ್ಲಿ ಹೊಸ ಮಾದರಿ 
ಗಳನ್ನು, ತರಬೇಕಾಗುತ್ತ ದೆ ಅಥವಾ ಅವುಗಳನ್ನು ಎಲ್ಲ 'ವಿಷಯಗಳನ್ನೊ ಳಗೊಳ್ಳು 
ವಂತೆ ಸುಧಾರಿಸಬೇಕಾಗುತ್ತದೆ. 


ಪೌರ್ವಾತ್ಯ ಅನುಭಾವಿಗಳು ಕೂಡ ಸತ್ಯ ಇ ಶಾಬ್ದಿ ಕ ವಿವರಣೆಗಳು ನಿಖರವಲ್ಲ 
ವೆಂದೂ ಸಾನ ತಿಳಿದಿದ್ದ ಥೂ, ಸತ್ಯ ದ ನೇರವಾದ ಅನುಭವವು 
ಆಲೋಚನೆ ಮತ್ತು ಭಾಷೆಯ ಪರಿಧಿಯನ್ನು ಬಾವ 


ಎಲ್ಲ ಅನುಭಾವವೂ ಇಂತಹ ನೇರವಾದ ಅನುಭವದ ಮೇಲೆ ನಿಂತಿರುವು 
ದಾದ್ದ ರಿಂದ ಪ್ರತಿಯೊಂದು ಭಾಷಿಕ ನಿರೂಪಣೆಯೂ ಆಂಶಿಕ ಸತ, ;ಮಾತ್ರ. ಭೌತ 
ಶಾಸ್ತ್ರ ದಲ್ಲಿ ತತ್ವ ಹ ಮಿತಿಗಳನ್ನು ತತ್ವ ವನ್ನು ಹಂತಹಂತವಾಗಿ ಸುಧಾರಿಸುವುದರೆ 
ಮೂಲಕ, ಅಭಿವೃ ದ್ದಿ ತಾ ತಾ ನಿವಾರಿಸಲಾಗುವುದು. ಈ ಸ ಸಮಸ್ಯೆ 
ಯನ್ನು ಪೌರ್ವಾತ್ಯ ಅನುಭಾವಿಗಳು ಹೇಗೆ ನಿವಾರಿಸುವರು ? 


| 7 
ಅನುಭಾವಿಗಳಿಗೆ ಆಸಕ್ತಿ ಇರುವುದು ಅನುಭವ ಕುರಿತೇ ಹೊರತು, ಅನು 
ಭವದ ವಿವರಣೆಯ ಕುರಿತು ಅಲ್ಲ. ಹೀಗಾಗಿ ಆಧ್ಯಾತ್ಮವನ್ನು ಶಬ್ದಗಳಲ್ಲಿ ಅಚ್ಚು 


೫೦/ಸಂವಾದ 


we 


ಕಟ್ಟಾಗಿ ನಿರೂಪಿಸುವ ಕಲ್ಪನೆಯೇ ಪೌರ್ವಾತ್ಯ ಚಿಂತನದಲ್ಲಿ: ಏಳುವುದಿಲ್ಲ. ಅವರು 
ತಮ್ಮ ಅನುಭವವನ್ನು Re ಮಾಡಿಸಲು ಗ ಶಬ್ದದ ಮಿತಿ ಎದು 
ರಾದರೂ, ಅದನ್ನು ಕುರಿತು ವ್ಯ ವಹರಿಸಲು ಬೇರೆ ಬೇರೆ ವಿಭಿನ್ನ ಮಾರ್ಗಗಳನ್ನು 
ರೂಢಿಸಿದ್ದಾರೆ. 

ಭಾರತೀಯ ಅಧ್ಯಾತ್ಮ, ವಿಶೇಷವಾಗಿ ಹಿಂದೂ ಧರ್ಮ ತನ್ನ ಹೇಳಿಕೆಗಳನ್ನು 
ಪುರಾಣ ಪ್ರತಿಮೆಗಳಲ್ಲಿ ಅಲಂಕರಿಸುತ್ತದೆ. ರೂಪಕ ಸಂಕೇತ ಕಾವ್ಯಪ್ರತಿಮೆ 
ಹೋಲಿಕೆಗಳನ್ನು ಬಳಸಿಕೊಳ್ಳುತ್ತ ಶೃದೆ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತರ್ಕ ಮತ್ತು 
ಸಾಮಾನ್ಯ ಜ್ಞಾ p ಮಿತಿಯಿಲ್ಲ. ಅದರ ಇನು ವೆ ರುಧ್ಯದ ಹೇಳಿಕೆಗಳು, ಕಲ್ಪನೆಯ 
ಮಾಂತ್ರಿಕತೆ, ಸೂಚ್ಯಾರ್ಥದ ಶ್ರೀಮಂತಿಕೆಗಳಿವೆ. ಅದು ಎಂದೂ ಶುಷ್ಕ ನಿಷಿ ಯತೆ 
ಯಲ್ಲಿ ತನ್ನ ನ್ನು ಮಿತಿಗೊಳಿಸಿಕೊಳ್ಳು ವುದಿಲ್ಲ. ಹೀಗಿರುವ : ರಾವ. ದ ಪರಿಭಾಷೆ 
ವಾಸ್ತವ ಗ ಉತ್ತ ಹಾವ ಆಧ್ಯಾತ್ಮಿ ಕ ಅನುಭವವನ್ನು ನಿರೂಪಿಸ 
ಬಲ್ಲುದು. ಆನಂದ ಕುಮಾರಸ್ವಾ ವಿಯವರ ಪ್ರಕಾರ ಪುರಾಣ “ಪ್ರತಿಮೆಯು 
ಆತ್ಯಂತಿಕ ಸತ್ಯಕ್ಕೆ ಹತ್ತಿರವಾದ "ರಬ ಗಳಲ್ಲಿ ಹದವಾದ ದಾರಿ. 


ಶ್ರೀಮಂತವಾದ ಭನೋೀಯ. ಕಲ್ಪನೆಯು ಅನೇಕ ದೇವ ದೇವತೆಗಳನ್ನು 
ನಿರ್ಮಿಸಿದೆ. ಅವರ ಅವತಾರಗಳು, ಸಾಹಸ ಗಳು, ಅದ್ಭುತ ಕಲ್ಪಿನಾಮಯ ಕಥ 
ಗಳಿಗೆ ವಸ್ತುಗಳಾಗಿವೆ. ಮಹಾಕಾವ್ಯಗಳಲ್ಲಿ ಸಂಗ್ರಹಿಸಲ್ಪಟ್ಟಿವೆ. ಆಳವಾದ ಒಳ 
ತಿಳಿವು ಇರುವ ಹಿಂದುವಿಗೆ ಈ ದೇವರುಗಳು ಮನಸ್ಸಿನ ಕಲ್ಪನೆಗಳೆಂದೂ, ಸತ್ಯ ದ 
ಅನೇಕ ಮುಖಗಳನ್ನು ಪ್ರತಿನಿಧಿಸುವ ಪೌರಾಣಿಕ ಪ್ರತಿಮೆಗಳೆಂದೂ ತಿಳಿದಿರುತ್ತ 3. 
ಇದರ ಜೊತೆಗೇ ಆತನಿಗೆ ಈ "ದೇವ ದೇವತೆಗಳ ಸೃಷ್ಟಿ, ಕಥೆಗಳನ್ನು ಹೆಚ್ಚು 
ಆಕರ್ಷಕವಾಗಿ ಹೇ ಳುವುದಕ್ಕೋಸ್ಕ ಸ್ಮರ ಆಗಿಲ್ಲವೆಂದು ತಿಳಿದಿದೆ. ಇವು ಆಧಾ 5ತ್ಮಿಕ 
ಅನುಭವದಲ್ಲಿ ಬೇರುಬಿಟ್ಟ, ಒಂದು ತತ್ವವನ್ನು, ಧರ್ಮವನ್ನು ತಿಳಿಸುವ 
ವಾಹಕಗಳಷ್ಟೇ. | 


ಚೀನೀ ಮತ್ತು ಜಪಾನೀ ಅನುಭಾವಿಗಳ ಮಾರ್ಗ ಸತ್ಯದ ಸ ಸ್ವಯಂ 
ವಿರೋಧಿ ಸ ಭಾವವನ್ನು ಅದರ ಉತ್ಕಟ ಸ್ಥಿ ಸ್ಥಿತಿಗೆ ಕೊಂಡೊಯು ವುದರ ಮೂಲಕ 
ಭಾಷೆಯ ಸಮಸ್ಯೆ ಯನ್ನು ಬಗೆಹರಿಸುತ್ತ ಡೆ. ಈ ತಂತ್ರ ಚೀನೀ ಮತ್ತು ಜಪಾನೀ 
ಬೌದ ಧರ್ಮದಲ್ಲಿ ಹಂಣಾಹೀಕ್‌ರಿಯಾಗಿ ಬೆಳೆದು, ರುಂನ್‌ನಲ್ಲಿ ತನ್ನ ಶಿಖರವನ್ನು 
ಮುಟ್ಟ ತು. ಕೋನ್‌ ಎಂದು ಕರೆಯಲ್ಪಡುವ ಮಂಡಿಗೆಗಳು: gp ಗುರುಗಳಿಗೆ 
ತಮ್ಮ. ಜ್ಞಾ ನದ ಸಂವಹನಕ್ಕೆ ಇನಭರಿಯಾನನೆ: ಈ ಕೋನ್‌ಗಳು ಆಧುನಿಕ 


ಜುಲೈ-ಆಗಸ್ಟ್‌-೧೯೯೦/೫೧ 


ಭೌತ ವಿಜ್ಞಾನದ ಹಲವಾರು ಸೂತ್ರಗಳಿಗೆ ಸಂವಾದಿಯಾಗಿರುವುದನ್ನು ಸ ಎಜ್ಲಾನಿಗಳು 
ಗುರುತಿಸಿದ್ದಾರೆ. | 


ಕವಿತೆಯ ಒಂದು ವಿಶೇಷ ಪ್ರಕಾರ ಜಪಾನಿನಲ್ಲಿ ತಾತಿ ಶಿಕ ವಿಚಾರಗಳನ್ನು 
ವ್ಯಕ್ತಪಡಿಸಲು ಬಳಕೆಯಾಗುತ್ತದೆ. ಅದು ರನ್‌ ಗುರುಗಳಂ ನೇರವಾಗಿ ಸತ್ಯದ 
ಕಡೆಗೆ ಬೆರಳು ತೋರಲು ಆವಿಷ್ಯರಿಸಿರುವುದು. ಫುಕೆತ್ಸು ಎನ್‌ಶೋ ಎಂಬ ಬೌದ್ಧ 
ಗುರುವನ್ನು ಒಬ್ಬ ಶಿಷ್ಯ “ಮಾತು ಮತ್ತು ಮೌನ ಎರಡೂ ಬಳಕೆಗೆ ಬಾರದಾದಾಗ 
ತಪ್ಪಿಲ್ಲದೆ ಬಾಳುವುದು ಹೇಗೆ ? ಎಂದು ಕೇಳಿದಾಗ ಆತ ಹೇಳಿದನಂತೆ. 


ನಾನು ಯಾವಾಗಲೂ ವಸಂತದಲ್ಲಿ 
ತುಂಬಿದುದ್ಯಾನವನ್ನು ನೆನೆಯುತ್ತೇನೆ... 
ಆ ಚಕ್ರವಾಕದ ಕರೆ 

ಪರಿಮಳದ ಪುಷ್ಪಗಳ ರಾಶಿ. 


ಈ ಬಗೆಯ ಆಧಾತ್ಮಿಕ ಕವಿತೆ ಹೆ ಕುವಿನಲ್ಲಿ ತನ್ನ ಪರಿಪೂರ್ಣತೆಯನ್ನು 
ಪಡೆಯಿತು. ಹೈಕು ಕೇವಲ ಹದಿನೇಳು ಪದಗಳ ಜಪಾನೀ ಸಾಂಪ್ರದಾಯಿಕ ಕವಿತೆ. 
ಅದರ ಮೇಲೆ ರುನ್‌ ಬೌದ್ಧಧರ್ಮದ ತೀವ್ರವಾದ ಪ್ರಭಾವವಿದೆ. ಜೀವನದ 
ಸ್ವರೂಪವನ್ನು ಆಳವಾಗಿ ಪ್ರವೇಶಿಸುವ ಈ ಒಳನೋಟಗಳು ಭಾಷಾಂತರದಲ್ಲೂ 
ಒಡಮೂಡುತ್ತವೆ. . ' ಡೂ. | 
ಉದುರುವೆಲೆಗಳು 
ಒಂದರ ಮೇಲೊಂದು ಬೀಳುತ್ತವೆ; 
ಮಳೆ ಮಳೆಯನ್ನು ರಾಚುತ್ತಿದೆ. 


| ಕ 

ವಿಜ್ಞಾನ ಮತ್ತು ಅಧ್ಯಾತ್ಮದ ನಡುವಿನ ಸಮಾನಾಂತರ ರೇಖೆ ಇಲ್ಲಿದೆ- 
ಭಾಷೆಯ ಮಿತಿಗಳನ್ನು ವಿಜ್ಞಾನಿಗಳೂ ತತ ಜ್ಞಾ ನಿಗಳೂ ಬಲ್ಲರು. ಭೌತಶಾಸ್ತ್ರದ 
ಶಾಬ್ದಿಕ ಮಾದರಿಗಳು ಹಾಗೂ ಪೌರ್ವಾತ್ಯ ಪುರಾಣ ಪ್ರತಿಮೆಗಳು ಸಮಾನಾಂತರ 
ವ್ಯವಸ್ಥೆ ಗಳು. ಹಿಂದೂವಿಗೆ ಶಿವತಾಂಡವದಿಂದ ತಿಳಿಯುವ ಸತ್ಯಗಳು ಕಾ ಟಂ 
ಫೀಲ್ಡ್‌ ಥಿಯರಿಯಿಂದ ಭೌತವಿಜ್ಞಾ ನಿಗೆ ತಿಳಿಯುವಂಥವೇ ಆಗಿವೆ. ಆ ನರ್ತಿಸುವ 
ನಟರಾಜ ಮತ್ತು ಈ ಭೌತತತ್ವ ಎರಡೂ ಮನಸ್ಸಿನ ಸೃಷ್ಟಿಗಳೇ. ಎರಡೂ, 
ಸತ್ಯದ ಬಗ್ಗೆ ಕರ್ತೃವಿನ ಒಳತಿಳಿವನ್ನು ವಿವರಿಸಲು ಇರುವ ಎರಡು ಮಾದರಿಗಳು. 


೫೨ / ಸಂವಾದ 


ಹೆ ಕ ಜೆನ್‌ಬರ್ಗ್‌ನ ಕ್ವಾಂಟಂ ಹರಾ ಕಷ್ಟವಾಗಿ ವೆ ಜ್ಞಾ ನಿಕ ವಷ್ತುನಿಷ್ಮ ತೆಯ 
ಕಾಲ ಮುಗಿಯಿತೆಂಬುದನ್ನು. ತೋರಂತ್ತ ದೆ ಆಧುನಿಕ ' ಭೌತಶಾಸ್ತ್ರವೂ "ಕೂಡ 
ಮೌಲ್ಯ ಮುಕ್ತ (Value Free) ವಿಜ್ಞಾ ನದ ಕಲ್ಪನೆಯನ್ನು ಒಪ್ಪುತ್ತಿಲ್ಲ. ವಿಜ್ಞಾ ನಿ 
ಗಳು ತಮ್ಮ ತಮ್ಮ ಸಂಶೋಧನೆಗಳಿಗೆ ಬೌದ್ಧ ಕವಾಗಿ, ಅಷ್ಟೇ ಅಲ್ಲದೆ ನ್ಸೈ “ಶ್ರ 
ವಾಗಿಯೂ ಜವಾಬ್ದಾರರಾಗಿರುತ್ತಾರೆ. ಈ ನೈ pe ಜವಾಬ್ದಾರಿಯ ದೃಷ್ಠಿ ಯಿಂದ 
ವಿಜ್ಞಾನ ಮತ್ತು ಆಧ್ಯಾತ್ಮಕ್ಕೆ ಇರುವ ಸಕದ ಕೇವಲ ಆಸಕ್ತಿ ಕೆರಳಿಸುವ ಮಟ್ಟ ಕ್ಕೆ 
ಸೀಮಿತವಾಗಿ ಉಳಿಯುವುದಿಲ್ಲ. ಆಧುನಿಕ ಭೌತಶಾಸ್ತ್ರದ ಸಂಶೋಧನೆಗಳು ತಾ 
ಸಂಪೂರ್ಣ ವಿಭಿನ್ನ ಪಥಗಳಲ್ಲಿ ನಮ್ಮನ್ನು ಕೊಂಡೊಯ್ಯಬಹುದು. ಬುದ್ಧನ ಕಡೆಗೆ 
ಅಥವಾ ಬಾಂಬಿನ ಕಡೆಗೆ. ತಾನು ಯಾವ ದಾರಿ ಹಿಡಿಯಬೇಕೆಂಬುದು ವಿಜ್ಞಾ ನಿಯ 
ಆಯ್ಕೆ ಗೆ ಬಿಟ್ಟ ದ್ದಾ ಣೆ. ಆಹೆ ವಿಜ್ಞಾ ನಿ-ತಂತ ಜ್ಞಾ ನಿಗಳಲ್ಲಿ ಅರ್ಧದಷ್ಟು” ಜನ, 

ಸೈನ್ಯ ಎ ಯನ್ನು "ವೃ ದ್ದ ಸುವ ಯೋಜನೆಗಳಲ್ಲಿ ಕೆಲಸ ಮಾಡುತ್ತ ಮನುಷ್ಯ ನತ 

ಶೀಲತೆ ಮತ್ತು ಕಲ ನಾ ಕೌಶಲಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸೂಕ್ಷ್ಮ ಬಾ. 
ಪರಿಣಾಮಕಾರಿಯಾದ ವಿನಾಶಕಾರಿ 'ಸಾಧನಗಳನ್ನು ಸೃಷ್ಟಿಸಲು ಹೊರಟಿರುವಾಗ 
ಬುದ್ಧನ ಪಥದೆಡೆಗೆ ಸಾಗಬೇಕೆಂದು ಬಯಸುವುದು ಸಾಧ್ಯವಾಗಲಾರದು. ಅಣು . 
ವಿಜ್ಞಾನದ ಹೊಸ ಸಂಶೋಧನೆಗಳು ಸಹ ಏಳು ವರ್ಷಗಳ ಹಿಂದೆ ನಾನು ಬರೆದಿರುವ 
ಈ ಪುಸ್ತಕದ ಸತ್ಯಗಳನ್ನು ಬದಲಿಸುವ ಬದಲು ಸಮರ್ಥಿಸಿವೆ ಎಂದೇ ನನಗನಿಸುತ್ತದೆ. 
ಇದರಿಂದ ನನ್ನ ಶ್ರದ್ದೆ ಬಲಗೊಂಡಿದೆ. ಹುಟ್ಟು, ಸಾವು, ಬದುಕು, ಮನಸ್ಸು, 
ಪ ಜ್ಞ ಮತ್ತು ವಿಕಾಸ_ಈ ಕಲ್ಪನೆಗಳ ನಡುವಿರುವ ಅರ್ಥಸಾಂಗತ್ಯ ವಿಜ್ಞಾ ನಕ್ಕೆ 
ಅನುಭಾವವು ಒಂದು ಗಟ್ಟಿಯಾದ ತಾತಿ ಕ ಹಿನ್ನೆಲೆಯನ್ನೊದಗಿಸುತ್ತದೆಂಬ ನನ್ನ 
ಶ್ರದ್ಧೆಗೆ ಇಂಬು ಕೊಡುತ್ತದೆ. ಈ 


ಯಾವ ದಾರಿಯೇ ಆಗಲಿ ಕೇವಲ ದಾರಿಯಾಗಿರುತ್ತದೆ-ಸ್ವಂತಕ್ಕಾಗಲೀ, ಬೇರೆಯವರಿಗಾಗಲೀ, 
ನಿನ್ನ ಹೃದಯವು ಈ ದಾರಿಯನ್ನ ತೊರೆಯಬೇಕೆಂದು ಹೇಳಿದರೆ ಡ್‌ ಮಾಡುವುದರಲ್ಲಿ ಯಾವ 
ಹಾನಿಯೂ ಇಲ್ಲ. ಪ್ರತಿಯೊಂದು ಪಥವನ್ನೂ ಹತ್ತಿರದಿಂದ ಪ್ರಜ್ಞಾ ಪೂರ್ವಕವಾಗಿ ನೋಡು, 
ನಿನಗೆ ಅವಶ್ಯವೆನ್ನಿಸುವಷ್ಟು ಪರೀಕ್ಷಿಸು, ಆನಂತರ ನಿನ್ನನ್ನೇ ನೀನು ಒಂದು ಪ್ರಶ್ನೆ ಕೇಳಿಕೋ-ಈ 
ಪಥಕ್ಕೆ ಒಂದು ಹೃಡಯವಿದೆಯೇ ? ಇದ್ದರೆ ಅದು ಸತ್ಸಥ. ಇಲ್ಲದಿದ್ದರೆ ನಿಪ್ಪಲ ಪಥ. 


--ಕಾರ್ಲೊಸ್‌ ಕಾಸ್ಟೆನೇಡಾ 
(ಡಾನ್‌ ಯುವಾನನ ಬೋಧನೆಗಳಿಂದ) 


ಜುಲೈ-ಆಗಸ್ಟ್‌ ೧೯೯೦/೫೩ 


ನನ್ನ ನೆನಪುಗಳು 
© ಆನಂದ ಕಂದ 


ನನ್ನ ವಿಷಮಜ್ಜರದ ಕಂತ್ತು 


೧೯೧೪ರ ಆಗಸ್ಟ್‌ ಬಂದಿತು. ಸೆಪ್ಟೆಂಬರದಲ್ಲಿ ನಮ್ಮ ಬಲರಾಮಣ್ಣ ಮುಲ್ಕಿ 
ಪರೀಕ್ಷೆಗಾಗಿ ಬೆಳಗಾವಿಗೆ ಹೋಗುವವನಿದ್ದ. ಆದರೆ ಅರ್ಜಿಯನ್ನು ಕಳಿಸುವುದು 
ತಡವಾಗಿದ್ದು ದರಿಂದ ಪರೀಕ್ಷೆಗೆ ಕೂಡಲು ಒಪ್ಪಿಗೆ ಸರಕಾರದಿಂದ ಸಿಗಲಿಲ್ಲ. ಅದಕ್ಕಾಗಿ 
ಆತನು ಹಾಗೆಯೇ ಬೆಳಗಾವಿಗೆ ಹೋಗಿ ಪ್ರಯತ್ನಮಾಡಿ ನಿರಾಶನಾಗಿ ಬಂದ. ಆಗ 
ಮುಲ್ಕಿ ಪರೀಕ್ಷೆಯು ಸೆಪ್ಟೆಂಬರ್‌ ತಿಂಗಳಲ್ಲಿ ನಡೆಯುತ್ತಿತ್ತು. ಸರಕಾರದಿಂದ 
ನಡೆಯುವ ಪರೀಕ್ಷೆ ಇದಾದುದರಿಂದ ಬೇಗನೆ ಒಂದು ಮಾಸ್ತರಿಕೆಯೋ, ತಾಲ್ಲೂಕು 
ಕಛೇರಿಯಲ್ಲಿ ಕಾರಕೂನನೋ ಆಗಬಹುದಾಗಿದ್ದಿತು. ಆದರೆ ಅದು ಸಾಧ್ಯವಾಗಲಿಲ್ಲ. 
ಸೆಪ್ಟೆಂಬರ್‌ ತಿಂಗಳ ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಹಣಮಣ್ಣ ನನ್ನು ಅಲ್ಲಿಯೇ 
ಬಿಟ್ಟು ಬಿಟಗೇರಿಗೆ ಹೋಗಬೇಕಾಯಿತು. ಏಕೆಂದರೆ ಅಕೊ ೀಬರ್‌ನಲ್ಲಿ ನವರಾತ್ರಿಯ 
ಹಬ್ಬವಿತ್ತು. ಆ ಹಬ್ಬವೆಂದರೆ ನಮ್ಮ ಕುಲಧರ್ಮದ ಹಬ್ಬ. ದೊಡ್ಡೆ ದೇವರನ್ನು 
ತೆಗೆಯಬೇಕು. ಘಟಸ್ಥಾಪನೆಯಾಗಿ ನಾಲ್ಕು ಎಣ್ಣೆಯ ನಂದಾದೀಪಗಳನ್ನು, ಎರಡು 
ತುಪ್ಪದೆ ನಂದಾದೀಪಗಳನ್ನು ದೇವರ ಮುಂದೆ ಇರಿಸಬೇಕಾಗಿತ್ತು. ಯಾರಾದರೂ 
ಪುರೋಹಿತರು ಬಂದು ಪೂಜೆ ಮಾಡುವರು. ನಮ್ಮ ಕುಲದೈವತ ತಿರುಪತಿ ವೆಂಕಟೇಶ 
ಮತ್ತು ಸನ್ನತಿಯ ಚಂದಲಾಪರಮೇಶ್ವರಿಯ ಪೂಜೆ ನಡೆಯಬೇಕು. ನಿತ್ಯವೂ 
ಅವರಿಗೆ ಹೂರಣದ ಆರತಿಯು ಆಗಬೇಕು. ಮನೆಯ ಇಬ್ಬರು ಹಿರಿಯ ಹೆಂಗಸರು 
ಉಪವಾಸ ಮಾಡಬೇಕಾಗುತ್ತಿತ್ತು. ಇದೆಲ್ಲವನ್ನೂ ಬಿಡಲು ಸಾಧ್ಯವಿರದ ಸಾಂಪ್ರ 
ದಾಯಿಕ ಭಾವನೆಯ ನಮ್ಮ ತಾಯಿಗೆ ಬೆಟಗೇರಿಗೆ ಹೋಗಬೇಕೆಂದೇ ಎನಿಸಿತು. 
ಆದುದರಿಂದ ನಾವೆಲ್ಲರೂ ಬೆಟಗೇರಿಗೆ ಹೋದೆವು. 


೫೪ | ಸರಜಾಡ 


ಆಶ್ವಿನ ಶುದ್ಧ ಪ್ರತಿಪದೆಯಿಂದ ದಸರೆಯವರೆಗೂ ಜೆವರಾತಿ ಕ್ರಿಯ ಮಹೋತ್ಸ ವ 
ನಡೆಯುವುದು. rR ದಿನ ಯಥಧಾಸ್ಥಿ ತವಾಗಿ ಪೂಜೆ-ಪುರಸ್ಕಾರಗಳು ನಡೆದುವು. 
ವಾನು ಬೆಳಗ್ಗಿ ನಲ್ಲಿ ಬೇಗನೆ ಎದ್ದು ಕಾಡಿಗೆ ಹೋಗಿ ಅನೇಕ ಕಾಡು ಹೂವು, ತುಳಸಿ- . 
ಪತ್ರೆಗಳನ್ನು ತಂಬಿಗೆ ತುಂಬಿ, ತುಂಬಿ ತರುತ್ತಿ ದ್ದೆ... ಮನೆಯಲ್ಲಿರುವ ನೀಲಾಂಜನ 
ಗಳಿಗೆಲ್ಲ ತುಪ್ಪದ ಬತ್ತಿ ಯನ್ನು ಹಾಕುತ್ತಿ ದ್ದೆ. “ಸಾಲು ದೀಪಗಳಿಗೆ ಎಣ್ಣೆ ಯ ಹೂ 
ಬತ್ತಿಯನ್ನು ಹಾಕಿ ಅಣಿಗೊಳಿಸುತಿ ದ್ದೆ “ನಮ್ಮ ಪುರೋಹಿತರು ಪೂಜಿಯ ಕೆಲಸ : 
ಮಾಡುತ್ತಿದ್ದರು. ನಾನು ಆರತಿ ಎತ್ತುವ ಕಾರ್ಯವನ್ನು ಮಡಿಯಿಂದಲೇ 
ಮಾಡುತ್ತಿದ್ದೆ .. ಯಥಾಕ್ರಮವಾಗಿ ನವರಾತ್ರಿಯ ಹಬ್ಬವು ನಡೆಯಿತು. ಆದರೆ 


`ಆರನೇ ದಿನ ನಾನು ಜ ಬರದಿಂದ ಮಲಗಿಕೊಂಡೆ. ನವರಾತ್ರಿಯೇನೋ ಆಗುವಂತೆ 


ಮುಂದುವರಿದಿರಬಹುದು. ಜ್ವರದಿಂದ ಮಲಗಿದ ನನಗೆ ಮಹಾನವಮಿ-ದಸರೆಗಳು 
ಹೇಗೆ ಹೋದುವೆಂಬುದು ಸಂಪ. ಗಲಿಲ್ಲ. ಮೊದಲ ಮೂರು ದಿನ ಸಾಮಾನ್ಯ ಜ್ವ ರ 
ವೆಂದು ಅಲಕ್ಷ 5ದಿಂದ ee ಕಂಡೆರು. ನಾಲ್ಕ ನೆಯ ದಿನ ಜ್ಜ ರವು ಹಾ 

೦೫ ಅಂಶಗಳಷ್ಟು ಏರಿ ಮೈಮೇಲಿನ ಎಚ್ಚರವನ್ನೇ ಪ್ಪ ಸಿತು. ನಮ್ಮ ತಾಯಿ 
ಪಾತ ಚಿಕಿತ್ಸೆ, ಪಥ್ಯಗಳಿಂದಲೇ ನನ್ನ ಆರೆ ಕೆ ನಡೆಯಿತು. ಅಂದಿನಿಂದ 
ಹೊಟ್ಟೆಯಲ್ಲಿ ಅನ್ನವೇ ಹೋಗುತ್ತಿದ್ದಿಲ್ಲ. ಬರೀ ಭತ್ತದರಳಿನ ಗಂಜಿಯಿಂದಲೇ 


'ವಾನು ಬದುಕಿ ಇರಬೇಕಾಯಿತು. ನವರಾತ್ರಿಯ ದಿನಗಳು ಕಳೆದುವಾದರೂ ನನ್ನ 


ಜ ಸ್ವರ ದಿನದಿನಕ್ಕೆ ಹೆಚ್ಚಾ ಗತೊಡಗಿದವು. ಮೆ ಮೇಲೆ ಎಚ್ಚ ರವೂ ಉಳಿಯಲಿಲ್ಲ. 
ಆಗ ನಮ್ಮ ತಾಯಿ ತುಂಬಾ ಹೋ ಬಲ್ಲ ಜನರನ್ನು ಕರೆದುತಂದು 
ತೋರಿಸಿದರು. ಹಳ್ಳಿಯಲ್ಲಿ ಒಳ್ಳೆ ಯ ವೈದ್ಯಕ ಸ ಸಹಾಯವು ಎಲ್ಲಿಂದ ಸಿಕ್ಕಬೇಕು ? 
ಒಬ್ಬ ಹಳ್ಳಿಗ ಎಂತಹದೋ ಬಳ್ಳಿ ಕೈಯಿಂದ ಸಿಂಬೆಯನ್ನು ಮಾಡಿ ಜ್ವರಕ್ಕೆ ತಾ 
ವೆಂದು ನನ್ನ ರಟ್ಟೆಯಲ್ಲಿ ಹಾಕಿದ. ಇನ್ನೊಬ್ಬನು ಕರಿಯ ದಾರದಲ್ಲಿ ಪೋಣಿಸಿದ 
ತಾಯತವನ್ನು ಇನ್ನೊಂದು ರಟ್ಟಿಗೆ ಕಟ್ಟಿದ, ಎಭೂತಿಯನ್ನು ಮಂತ್ರಿಸಿ ಊದುವ 
ಮಾಂತ್ರಿಕನೂ ಬಂದು ಬಂದು ಹೋದರು. : ಯಾವುದಕ್ಕೂ ನನ್ನ ಜ ಶರವು ಸ್ಪದ್ಧ ಲಿಲ್ಲ. 
ದಿನದಿನಕ್ಕೆ ಆಜ ಶರವು ನನ್ನನ್ನು ಅಸಮರ್ಥಗೊಳಿಸುತ್ತಲೇ Lp ಭತ್ತ ದರಳಿನ 
ಅಂಬಲಿಯು ಘಔಟಾದು ನಮ್ಮ ತಾಯಿ ಊರೊಳಗಿನ ಅನೇಕ ಜನ ಕೂಸಿನ 
ತಾಯಿಯರಿಂದ ಮೊಲೆ ಹಾಲನ್ನು ದೊರಕಿಸಿ, ಅದರಿಂದ ನನ್ನ ಹೊಟೆ ತ ಶಾಂತ 
ವಾಗಲು ನಮ್ಮ ತಾಯಿ ಹವಣಿಸಿದಳು. ಒಂದು ಕಾಜಿನ ಸೀಸೆಯ ತುಂಬ ಮೊಲೆ 
ಹಾಲು ನಮಗೆ ದೊರೆಯುತ್ತಿತ್ತು. ಹೆಂಗಸರು ಸಹಾನುಭೂತಿಯಿಂದ ತಮ್ಮ 
ಕೂಸಿಗೆ ಕಡಿಮೆಯಾದರೂ ಚಿಂತೆಯಿಲ್ಲವೆಂದು ನನಗೆ ಹಾಲನ್ನು ಹಿಂಡಿ ಹಿಂಡಿ 
ಕೊಡುತ್ತಿ ದ್ದ ರಂತೆ. . 


ಜುಲೈ-ಆಗಸ್ಟ್‌ ೧೯೯೦/೫೫ 


ನವರಾತ್ರಿ ಕಳೆದು ೧೩ ದಿನಗಳಾದ ಮೇಲೆ ದೀಪಾವಳಿ ಹಬ್ಬವು ಬಂದರೂ, 
ನಾನು ಜ್ವ ರದಿಂದ ಬಳಲುತ್ತ ಬಿದ್ದು ಕೊಂಡಿದ್ದೆ ನಂತೆ. ಈ ವೇಳೆಯಲ್ಲಿ ಯಾರು 
ಯಾರು ತೆ್‌ ನೋಡಿ ಸಹಾನುಭೂತಿಯ "ಮಾತನಾಡಿ ಹೋದರೋ ನನಗೆ 
ಗೊತ್ತಿಲ್ಲ. ಬೇರೆಯಾದ ಬಿಂಕದಿಂದ ಇದ್ದ ನಮ್ಮ ಉಡುಪಣ್ಣನು ಬಂದು ಮೆ ಮೆ ಲೆ 
ಕೈ ಯಾಡಿಸಿ ನನ್ನ ಸ್ಥಿತಿಯನ್ನು ನೋಡಿ ಕಂಬನಿಗರೆದು ಹೋದನಂತೆ. ಅವನ 
ಫಹರಿ: ವಿಚಿತ J 3 ಭಾವದವಳಾದರೂ ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಿ ದ್ಹುದ 
ರಿಂದ ಆಕೆಯೂ ಬಂದು ನನ್ನ ಪರಿಸ್ಥಿ ತಿಯನ್ನು ಕಣ್ಲಾ ರೆ ನೋಡಿದಳಂತೆ. ನಮ್ಮ 
ತಾಯಿಗೆ ನಾನು ಬದುಕಿ Me, ಆಸೆಯೇ ಉಳಿದಿರಲಿಲ್ಲ. ಮೈ ಯಲ್ಲಿ ದಿನದಿನಕ್ಕೆ 
ಮಾಂಸವು ಇಲ್ಲವಾಯಿತು. ಅಸ್ತಿಗಳು ಬಡಕಲಾಗಿ ಹೋದವು. ಣ್ಣ ಗುಡ್ಡೆಗಳ 
' ಹೊಳಪು ಮಾಯವಾಗಿ ಅಲ್ಲಿ ಒಂದು ಬಗೆಯ ಬಿಳಿ ಬಣ್ಣವು ಬಂದಿದ್ದಿತಂತೆ. ಮೈ ಕ 
ಮೇಲೆ ನೊಣಗಳು ಕುಳಿತರೆ, ಅವುಗಳನ್ನು ಜಾಡಿಸುವುದಕ್ಕೂ ಸಾಮರ್ಥ್ಯವಿರಲಿಲ್ಲ. 
ಇಂತಹ ಸಿ ಬತಿಯಲ್ಲಿ ಈಗಲೋ (ಆಗಲೋ) ಇನ್ನು ತಾಸಿಗೋ ಎಂದು ನಮ್ಮ ತಾಯಿ 
ನನ್ನ ಮರಣದ ದಾರಿಯನ್ನೇ ಕಾಯುತ್ತಿ ದ್ದ ಭು. ಮರಣ ಕಾಲದ ಪೂರ್ವ ಲಕ್ಷಣ 
ಹ ನನ್ನ ಲ್ಲಿ ಕಾಣುತ್ತಿದ್ದವು. ಆದರೂ ಮೆ ) ಯಲ್ಲಿ ಸುಡುತ್ತಿದ್ದ ಜ್ವರವು 
ಲ್ಬವೂ ಕಡಿವ ುಯಾಗಲಿಲ್ಲ. ಅಮಾವಾಸ್ಯೆಯ ದಿನವಂತೂ ರಾತ್ರಿಯನ್ನು ನಾನು 
ಘಮಕಾಕಿನಾದ: ಎಲ್ಲರಿಗೂ ಭಾವನೆಯಾಗಿದ್ದಿತಂತೆ. ಅದರಲ್ಲಿಯೂ ನಮ್ಮ 
ತಾಯಿಯ ಸಾಮಾಜಿಕ ಜಾಗ ತಿಯ ಭಾವನೆಯು ನೋಡುವಂತಹದಿದೆ.. ಇದು ನನಗೆ 
ಆಮೇಲೆ ಗೊತ್ತಾದ ವಿಷಯ. ದೀಪಾವಳಿಯ ಪಾಡ್ಯದ ದಿವಸ ನಮ್ಮೂರ ರೈ ತ 
ನೊಬ್ಬ ನು ನಮ್ಮ ಹನುಮಂತ ದೇವರಿಗೆ ಬುತ್ತಿಯ ಪೂಜೆಯನ್ನು ಕಟ್ಟೆ ಸಂಚಕಾರ 
ಹರಕೆ "ಹೊತಿ ಶ್ರಿದ್ದ ನಂತೆ. ಬುತ್ತಿಯ ಪೂಜೆಯನ್ನು ಕಟ್ಟು ವವರೆಂದರೆ ನಮ್ಮ ಜನರ 
ಹೊರತು ಬೇರೆ ಯಾರೂ ಇರಲಿಲ್ಲ. ಆಗ ಆ ರೈ ತೆ ನಮ್ಮ ತಾಯಿಯ ಬಳಿಗೆ ಬಂದು 
ದೀನವಾಣಿಯಿಂದ ನುಡಿದ p 


“ಅವ್ವಾ ನಾನು ಹನುಮಂತ ದೇವರಿಗೆ ಬುತ್ತಿ ಪೂಜೆ ಕಟ್ಟೆ ಕಂತ ಬೇಡಿಕೊಂಡೀನಿ. 
ಅದರಂತೆ ಇಂದ ಬುತ್ತೀ ಪೂಜಿ ಕಟ್ಟೆ ೇಕಂದ್ರ ನಿಮ್ಮನಾ ಗ ಸ ಅಡಚಣಿ ಅಂಬೋದು 
ನನ್ನ ಗೊತ್ತಾಗೇತ್ರಿ. ಆದ್ರೂ ಜೀವ ಕೆಲ್ಸ ನಾ ಎನ್‌. ಮಾಡ್ಬೇಕು, ನೀವ ಹೇಳ್ರಿ. 
ನೀವು ಬ್ಯಾಡಂತ ಹೇಳಿದ್ರ ನಾ ಬಿಡ್ತೀನಿ. ಮಾಡು ಅಂತ ಹೇಳಿದ್ರ ಬುತ್ತಿ ಪೂಜೆ 
ಮಾಡ್ತೀನಿ. ಇದಕ್ಕೆ ನಿಮ್ಮ ಮನೆಯವರ ಸಹಾಯ ಇರದಿದ್ರ ನಡೆಯೋದ್ದಾ ಖ೦ಗ” 
ಎಂದು. ಅವನು ಕೇಳಿದ ಮಾತಿಗೆ ನಮ್ಮ ತಾಯಿ ಒಂದೆರಡು ನಿಮಿಷ ಏನೂ "ಜಯ 
ದವಳಾಗಿ ಸುಮ್ಮನೆ ನಿಂತಳು. ಆಮೇಲೆ ಹೀಗೆ ಹೇಳಿದಳು “ಮನ್ಯಾಗ ನನ್ನ ೧೪ 
ವರ್ಷದ ಮಗ ಈಗೋ ಆಗೋ ಅನ್ನೂ ಪರಿಸ್ಥಿತಿ ಒಳಗ ಬಿದ್ದಾನ, ದೇವ್ರ ಕೆಲ್ಸ 


೫೬ /ಸಂವಾದ 


8 


ಅಂತಿ. ಕೊಲ್ಲೋ ದೇವ್ರಗಿಂತ ಕಾಯೋ ದೇವ್ರ ದೊಡ್ಡೆ ವ... ನಮ್ಮ ಜನರ ಸೇವೆ 
ಯಿಂದ ನನ್ನ ಮಗನಿಗೆ ಗುಣವಾದರೂ ಆದೀತು. ನಿನಗೆ ಬುತ್ತೀ ಪೆ ಕಟ್ಟುವ 
ಕೆಲಸದಲ್ಲಿ ನಮ್ಮ ಮಕ್ಕಳೆಲ್ಲರೂ ಬರುತ್ತಾರೆ. ಕರೆದುಕೊಂಡು ಹೋಗಬಹುದು” 
ಏಂದು. ' 1.4. 0 ಚ್‌ ಪಕ್‌ ಸ..." 


ಅಂದು ನಮ್ಮ ರಾಘಣ್ಣ, ಬಲರಾಮಣ್ಣ, ಚಿಕ್ಕ ತಮ್ಮ ಗೋಪಾಲ ಇವರು 
ಬುತ್ತಿ ಪೂಜೆಯನ್ನು ಕಟ್ಟು ) ಪುದಕ್ಕಾ ಗಿ ಸ್ದಾ ನ ದಃ ಹೋದರಂತೆ-ರಾಘಣ್ಣ | 
ಬಲರಾಮಣ್ಣ ಇಬ್ಬ ಕ ಅನ್ನ ದಲ್ಲಿ ಮೊಸರನ್ನು ಸೇರಿಸಿ, ಪೂಜೆ ಕಟ್ಟಲು ಹದ 
ವಂತೆ ಮಿದಿದು, ಮದಿಮೆ ಕೊಟ್ಟ ರಂತೆ. ೧೨ ಹ ೯ದ ಗೋಪಾಲ ಆ ಬುತ್ತಿಯನ್ನು 
ಆಳೆತ್ತರ ದೇವರ ಮೂರ್ತಿ ಇದ್ದ. ಸ್ಥಳದಲ್ಲಿ ಉಬ್ಬು ತಗ್ಗುಗಳು ಕಾಣದಂತೆ ಮೆತ್ತಿ, 
ಸಮಮಾಡಿ ಅದರ ಮೇಲೆ ಒಂದು ಚಿಕ್ಕದಾದ ಹನುಮಂತ ದೇವರ ಮೂರ್ತಿಯನ್ನು 
ನಿರ್ಮಿಸಿದನಂತೆ. ಅದಕ್ಕೆ ಅರಿಶಿಣ, ಕುಂಕುಮ, ಇದ್ದಲಿಯ ಪುಡಿಗಳಿಂದ ಬಣ್ಣ 
ಕೊಟ್ಟು ಮೂರ್ತಿ ಎದ್ದು. ಬರುವಂತೆ ಅವನು ರಚಿಸಿದನಂತೆ. ನೋಡಿದವರಿಗೆ ಆ 
ಬುತ್ತಿಯ ಮೂರ್ತಿ ಅಮೃ ತ ಶಿಲೆಯ ಮೂರ್ತಿಯಂತೆ ಕಾಣುತ್ತಿ ದ್ದ ತಂತೆ. . ಊರ 
ಜನರೆಲ್ಲರೂ ಬಂದು ಜನ ನೋಡಿ ಅದನ್ನು ಹೊಗಳಿ ಹಾಡಿ ಹೋಗುತ್ತಿ ದ್ದ ರಂತೆ, 
ಇದ್ದು ದರಲ್ಲಿಯೇ ಸ ಸ್ಪಲ್ಪ ಬಿಡುವು ಸೋನ ನಮ್ಮ ತಾಯಿಯು ಆ ಮೂರ್ತಿ. 
ಯನ್ನು ನೋಡಿದಳಂತೆ. ಮಗನ ಕಲಾಕುಶಲತೆಗಾಗಿ ಸಂತೋಷಪಡಬೇಕೋ 
Mk ನಾನು ಮರಣಶಯ್ಯೆಯಲ್ಲಿ ಬಿದ್ದು ಕೊಂಡುದನ್ನು ನೋಡಿ ಅಳಬೇಕೋ 7 
ಎಂಬುದು ಅವಳಿಗೆ ತಿಳಿಯದಂತೆ ಆಯಿತಂತೆ. ನಿಜವಾಗಿ ನೋಡಿದರೆ ನಮ್ಮ 
ತಾಯಿಯ ಕಂಬನಿ ೨೪ ತಾಸೂ ಹರಿದು. ಹೊರಚೆಲ್ಲಬೇಕಾಗಿತ್ತು. ಆದರೆ ಅವಳು 
ಸಹನೆಯಿಂದ ಕಂಬನಿಗಳನ್ನು ಬಿಗಿಹಿಡಿದುಕೊಂಡಿದ್ದ ಲು ಯಾರಾದರೂ ಹೊಸಬರು 
ಮನೆಗೆ ಬಂದಾಗ ಅವಳ ಪಾ ಅವಳ ಸಹನೆಯನ್ನು ಮೀರಿ ಹೊರಹೊಮ್ಮುು 
ತಿದ ವು. ಇದಾವುದು ನನಗೆ ಗೊತ್ತಿ ರಲಿಲ್ಲ. ಆಮೆ ಎಚ್ಚ ರ ಬಂದಾಗ ಅತ್ತು 
ನ ನನ್ನ ತಾಯಿ ನನಗೆ ತನಗಾದ ದುಃಖವನ್ನು ಸೂಚಿಸುತ್ತಿ ದ್ದ ಳು, 


ಮರುದಿನವೇ ಯಾವನೋ ಒಬ್ಬ ಹಳ್ಳಿ ಯವೆ ೈದ್ಯನು Ap ಎಚ್ಚರವಿಲ್ಲದೆ 
ಬಿದ್ದ ನನ್ನ ದೇಹವನ್ನು ಹಿಡಿದು ನೋಡಿದನಾತೆ, ಜ್ವರಕ್ಕೆ ಬೆದರಿದನಂತೆ.. ಆದರೂ 
ನೊಂದು ಹಳ್ಳಿ ಚ್ಟ. ಮದ್ದ ನ್ನ್ನು ಹೇಳಿದನಂತೆ." ಈ ಬಳ್ಳಿ ತಂದು ಅದನ್ನು 
ನೀರಿನೊಳಗೆ ನನ್ನ ಕುದಿಯೋ ನೀರಿನಿಂದ ಮೈಗೆ ಉಗಿ ಸ್ನ ್ರ)ಿ ಈ ಜ್ವರಾ ಕಡಿಮೆ 
ಯಾಗಬಹುದು, ನೋಡ್ರಿ” ಎಂದು. ಕಂ ಪ್ರಯೋಗವನ್ನು ಮಾಡಬೇಕೆಂದು 
ನಮ್ಮ ತಾಯಿಯ ಹಂಬಲ, ಆಳೊಬ್ಬ ಸಮೀಪ ಪದ ಗುಡ್ಡ ದಲ್ಲಿ ಅದನ್ನು ಹುಡುಕಿ 


ಜುಲೆ ಆಗಸ್ಟ್‌ ಶೆ ೧೯೯೦/೫೭ 


ಈಸಿ ಬಳಿ ಸೈಯನ್ನ ತೆಗೆದುಕೊಂಡು ಬಂದ. ಸಂಜೆಯ ಐದು ಗಂಟೆಯ ಸುಮಾರಿಗೆ 
ಆ ನೀರಿನ ಉಗಿಯನ್ನು ನನ್ನ ಮೈಗೆ ಕೊಟ್ಟರಂತೆ. ನನಗೆ ಕನಸಿನಲ್ಲಿ “ಯಾರೋ 
ನನ್ನ ಮೈಯನ್ನು ಸುಡುತ್ತಲಿದ್ದಾರೆ” ಎಂದನಿಸಿತ 2. ಅಂದೇ ರಾತ್ರಿಯ ಮೂರು 
ಗಂಟೆಯ ವೇಳೆ. ನನ್ನ ಮೈಗೆ ಬೆವರು ಬಂದಂತಾಯಿತು. ಅದರೊಂದಿಗೆ ಮೈಮೇಲೆ 
ಸ್ವಲ್ಪ ಅರಿವೂ ಬಂದಂತಾಗಿತ್ತು. “ಅವ್ವಾ, ನನ್ನ ಮೈಗೆ ಬೆವರು ಬಿದ್ದಾಂಗ ಆಗೇದ" 
ಎಂದು ಮೆದು ಧ್ವನಿಯಲ್ಲಿ ತಾಯಿಗೆ ಹೇಳಿದೆ. ಆಕೆಗೆ ನಿದ್ದೆಯೆಲ್ಲಿಯದು ? ನನ್ನ 
ಮೆದು ಧ್ವನಿಯನ್ನು ಕೇಳಿ ಹತ್ತಿರ ಬಂದ ಮೈಯನ್ನೆಲ್ಲ ಮುಟ್ಟಿ ನೋಡಿದಳು. 
ಮೈಗೆ: ತುಂಬಾ ಬೆವರು ಬಂದಿತ್ತು. ಆದನ್ನು ಒಂದು ಒಗೆದ ಪಂಚೆಯಿಂಡ 
ಒರೆಜಹಳು. ಕಡಿಯಲು ಸ ಲ್ಸ ಆಕಳ ಹಾಲನ್ನು ಕೊಟ್ಟಳು. ಮುಂದೆ ಅರ್ಥ 

ತಾಸಿನಲ್ಲಿಯೇ ನನ್ನ ಮೈಗೆ ಮತ್ತೆ ಬೆವರು. ತಾಯಿ ನೋಡಿ ಅದನ್ನು ಅರಿವೆಯಿಂದ 
ಒರೆಸಿದಳು. ಬೆವರು ಬಿಟ್ಟಂತೆಲ್ಲ, ನನ್ನ ಅರಿವು ಹೆಚ್ಚುತ್ತ ನಡೆಯಿತು. ಆದರೆ 


ಮೈಯಲ್ಲಿಯೇ ಮನೆಮಾಡಿದ ಅಶಕ್ತತೆ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. 


ಹಾ 


ಮರುದಿನ ಬೆಳಗಿನಲ್ಲಿ ನೋಡಿದರೆ ನನ್ನ ಜ್ವರವೆಲ್ಲವೂ ಆರಿಹೋಗಿದ್ದಿತು. 
ಆದರೆ ಎದ್ದು ಕೂಡಲು ಬರದು. ನಡೆಯಲು ಕಾಲುಗಳಲ್ಲಿಯೂ ಶಕ್ತಿ ಇಲ್ಲ. ನಮ್ಮ 


ತಾಯಿಗೆ ಒಂದು ನಿಟ್ಟುಸಿರಂ ಬಿಡುವಂತಾಯಿತು. ಇದ್ದು ದರಲ್ಲಿಯೇ ಆಕೆ ತನ್ನ 
_ ಸಮಾಧಾನವನ್ನು ಭಲಾ: ಜ್ವರವೆಲ್ಲವೂ ನಿಂತಮೇಲೆ ಮೂರು-ನಾಲ್ಕು 
ದಿನಗಳಿಗೆ ನನ್ನ "ಕಣ್ಣು ನಿಚ್ಚಳವಾಗಿ ಕಾಣತೊಡಗಿದ್ದ ವು. ಮ್ಳ ಮೇಲಿನ ಚರ್ಮ 
ಸುಟ್ಟ ಬದನೆಕಾಯಿಯಂತೆ ಆಗಿದ್ದಿತು. ತಲೆಯಲ್ಲಿಯ ಕರಿಯ ಭಲಾ ಒಂದೊಂ 
ಈ ಉದುರತೊಡಗಿದ್ದವು. ಎಲುವುಗಳೆಲ್ಲ ಎಣಿಸಲು ಬರುವಷ್ಟು ಮೈಯಿಂದ 
ನಾನು ಬಡಕನಾಗಿದ್ದೆ. ನನ್ನ ತಾಯಿಯ ಆರೈಕೆ ಇಲ್ಲದೆ ಹೋಗಿದ್ದರೆ ನಾನು 
ಅಷ್ಟೊಂದು ಬೇಗನೆ ಸುಧಾರಿಸುತ್ತಿರಲಿಲ್ಲ. ಆಗಾಗ ಅವಳು ಕೊಡುತ್ತಿದ್ದ ಪೌಷ್ಠಿ 
ಕಾನ್ಫೆ ಗಳಿಂದ, ಹಾಲಿನಿಂದ ನನ್ನ ಮಾಂಸವು ಬೆಳೆಯುತ್ತ ನಡೆಯಿತು. ಅಂತೂ 
ಹ್‌ ವಿಷಮ ಜ್ವ ರದ ಕುತ್ತಿ ನಿಂದ ಪಾರಾಗಿ ಉಳಿದೆ. "ಕೊಲ್ಲುವ ದೇವರಿಗಿಂತಲೂ 
ಕಾಯುವ ಜೀಷನು ದೊಡ್ಡ ವನು” ಎಂಬ ನಮ್ಮ ತಾಯಿಯ ನಂಬುಗೆಯನ್ನು ನಾನು 
ನಂಬಿಕೊಂಡೆ. ಈ ವಿಷಮ-ಜ್ವ ರದ ಮೂಲಕ ಒಂದೆರಡು ತಿಂಗಳಂ ನನ್ನಿ ಎಫ ಏನು 
ಮಾಡಲಿಕ್ಕೂ ಸಾಧ್ಯವಿರಲಿಲ್ಲ... ಆದರೂ ಪ್ರಯತ್ನ ಮಾಡಿ ನಡೆಯಬೇಕೆಂದು 
ಗೋಡೆಯನ್ನು ಹಿಡಿದು ne ಎದ್ದು ನಿಂತೆ. ಮುಂದಕ್ಕೆ ಅಡಿಗಳನ್ನು 
ಇಡಲು ಜಡವೆನಿಸಿದರೂ. ಅಡಿಗಳನ್ನು ಕಿತ್ತಿ ಕಿತ್ತಿ ಮುಂದೆ ಇರಿಸಲು ಅಭ್ಯಾಸ 
ಮಾಡಿದೆ. ನಾನು ಯಾವ ಪ್ರಯತ್ನವೂ ಇಲ್ಲದೆ ಹಾಸಿಗೆಯ ಮೇಲೆಯೇ ಬಿದ್ದು 


೫೮ / ಸಂವಾದ 


ಕೊಂಡಿದ್ದರೆ ನನಗೆ ಅಂದೇ ನಡೆಯಲು ಬಾರದಂತಾಗುತ್ತಿದ್ದಿತೆಂದು ನನ್ನ ಈಗಿನ 
ಅನಿಸಿಕೆ, 7 


ಒಂದು ಮಾತನ್ನು ಹೇಳಲು ಮರೆತೆ. ದೀವಳಿಗೆಯ ಸೂಟಿಯಲ್ಲಿ ನಮ್ಮ 
ಹಣಮಣ್ಣನು ಊರಿಗೆ ಬಂದಿದ್ದ. ನನ್ನ ದುಸ್ಥಿತಿಯನ್ನು ಕಂಡು ಅವನೂ ಮರಮರ 
ಮರುಗಿದ. ಆದರೆ ಆಗ ದೀವಳಿಗೆ ಬಿಡುವು ಆರು ದಿನಗಳದು ಮಾತ್ರ ಇದ್ದು ದರಿಂದ 
ಅವನು ಬಿಡುವಿನ ಕೊನೆಯ ದಿನವೇ ಅನಿವಾರ್ಯವಾಗಿ ಮೂಡಲಗಿಗೆ ಹೂರಟು 
ಹೋದ. ನಮ್ಮ ಅರಿವೆಯ ಅಂಗಡಿಯ ಕಾರ್ಯವು ರಭಸದಿಂದ ನಡೆದಿತ್ತು. 


ಈ 


ಅದಕ್ಕಾಗಿ ನಮ್ಮ ರಾಘಣ್ಣನು ಬೇಗನೆ ಮೂಡಲಗಿಗೆ ಹೊರಟು ನಡೆದ. 


ಒಂದು ವಿಶೇಷ ಸಂಗತಿಯನ್ನು ಹೇಳುವದೆಂದರೆ ಹಿಂದೆ ನಡೆದ ಜಲಪ್ರಳಯ 
ದಲ್ಲಿ ನಮ್ಮ ಹಗೆಯಲ್ಲಿ ನೀರು ಹೊಕ್ಕು” ೨೦ ಹೇರು ಜೋಳದಿಂದ ತುಂಬಿದ 
ಹಗೆಯೆಲ್ಲವೂ ಕೊಳೆತು ಹೋಗಿದ್ದಿತು. ಅಲ್ಲದೆ ೩೦೦ ರೂ. ಬೆಲೆ ಬರಬಹುದಾದ ' 
ಕಣಿಕೆ_ಬಣಿವೆಯು ಕೊಳೆತುಹೋಗಿ ಹೊಸ ವರ್ಷದ ಬೆಳೆಗೆ ಗೊಬ್ಬರವಾಯಿತು. 
ನಾವು ಈಗ ಬೆಟಗೇರಿಯಲ್ಲಿಯೇ ಉಳಿದೆವಾದರೂ ತಿನ್ನಲಿಕ್ಕೆ ಕಾಳುಗಳು ಇರಲಿಲ್ಲ. 
ಕೈಗಡವೆಂದು ರೈತರ ಕಡೆಯಿಂದ ಜೋಳವನ್ನು ತಂದು ಅದರ ನೆರವಿನಿಂದ 
ಬೆಟಗೇರಿಯಲ್ಲಿಯ ದಿನಗಳನ್ನು ಸಾಗಿಸಬೇಕಾಯಿತು. ನಮ್ಮ ಕೈಯಲ್ಲಿರುವ ಜೋಳದ 
ಸಂಗ್ರಹವು ಇಲ್ಲದಂತಾಯಿತು. : ಕಣಿಕೆಯ ಸಂಗ್ರಹವು ಇಲ್ಲದಂತಾಯಿತು. ಮನೆ 
ಯಲ್ಲಿದ್ದ ಬೇಳೆಕಾಳುಗಳೂ, ಬೆಲ್ಲ-ಹುಣಿಸೆ ಹಣ್ಣು, ಬುಸುರುಗಟ್ಟಿಹೋಗಿ ತಿನ್ನಲು 
ಬಾರದಂತಾಗಿದ್ದವು. ಇದರಿಂದ ನಮ್ಮ ದೈವ ನಮಗೆ ಬಡತನದ ಜೀವನವನ್ನೇ 
ಒದಗಿಸಿತು. ' ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ನಾವು ಬದುಕಿ 
ಇದ್ದು ದರಲ್ಲಿಯೇ ಘನತೆಯನ್ನು ಕಂಡೆವು. | (ಸಶೇಷ) 


ಜುಲೈ-ಆಗಸ್ಟ್‌ ೧೯೯೦/೫೯ 


ನ್ಲೊಸಓಿದು 


ಪುರುಷೋತ ಮ (ಕಾದಂಬರಿ) 

ಲೇಖಕರು: ಯಶವಂತ ಚಿತ್ತಾಲ 

ಪ್ರಕಾಶಕರು: ಗೀತಾ ಬುಕ್‌' ಹೌಸ್‌, ಕೆ. ಆರ್‌. ಸರ್ಕಲ್‌, ಮೈಸೂರು-570 001 
ಪುಟ: 591, ಜಿಲೆ: ರೂ. 65-00 


ಯಶವಂತ ಚಿತ್ತಾಲರು ತಮ್ಮ “ಪುರುಷೋತ್ತಮ” ಕಾದಂಬರಿಯಲ್ಲಿ ಮಹಾ 
ಕಾವ್ಯದ ಆಕಾಂಕ್ಷೆಯೊಂದಿಗೆ ತೊಡಗುತ್ತಾರೆ. ಆದ್ದರಿಂದ ಈ ಕಾದಂಬರಿಯ ತಂತ್ರ 
ದಲ್ಲಿ ಅಂಥ ಅನೇಕ ಲಕ್ಷಣಗಳನ್ನು ಕಾಣುತ್ತೇವೆ. 


| ಬ್ರೆಕ್ಟ್‌ನ ಎಪಿಕ್‌ ಥಿಯೇಟರ್‌ ರೀತಿಯಲ್ಲಿ ಪ್ರತಿಯೊಂದು ದೃಶ್ಯದ ಆರಂಭಕ್ಕೆ 
ಆ ದೃಶ್ಯದ ಸಾರವನ್ನು ಒಂದು ಕೋರಸ್ಸಿನ ಮೂಲಕ ಕೊಟ್ಟು ಪ್ರೇಕ್ಷಕನನ್ನು 
ನಾಟಕದ ಪಾತ್ರಗಳೊಡನೆ ತಲ್ಲೀನನಾಗುವ ಅಪಾಯದಿಂದ ರಕ್ಷಿಸಲಾಗುತ್ತದೆ. ಅದೇ ' 
ರೀತಿ ಮಹಾಕಾವ್ಯಗಳ ಪ ್ರತಿಯೊಂದು ಭಾಗದ ಆರಂಭಕ್ಕೆ ಸೂಚನಾ ಪದ್ಯಗಳಿಂದ ಆ. ' 
ಭಾಗದ ಸಾರವನ್ನು ಕೊಡುವ ಮೂಲಕ ಕೇಳುಗನ ಶ್ರಾವಕ ವ್ಯಕ್ತಿತ್ವವನ್ನು ರಕ್ಷಿಸ 
ಲಾಗುತ್ತದೆ. “ಪುರುಷೋತ್ತಮ?” ಕಾದಂಬರಿಯಲ್ಲಿ ಇಂಥ ತಂತ್ರದ ಬಳಕೆ: ಆದದ್ದನ್ನು 
ಕಾಣುತ್ತೇವೆ. ಆದರೆ ಈ ಕಾದಂಬರಿಯಲ್ಲಿ, ಭಾಗಗಳ ಮೊದಲಿಗೆ ಇಂಥ ಘೋಷ 
ವಾಕ್ಯಗಳು ಬಂದಿರದೇ ಅವು ಅಲ್ಲಲ್ಲಿ ಮಧ್ಯ ಮಧ್ಯ ಸೇರಿಕೊಂಡಿವೆ. ಕೆಲವು ಉದಾ 
ಹರಣೆಗಳಿಂದ ಇದು ಸ್ಪಷ್ಟವಾಗಬಹುದು; 
ಒಂದು ಅರ್ಥದಲ್ಲಿ ಹನೇಹಳಿ ಯೊಳಗಿನ ಪ್ರತಿಯೊಂದೂ ಬೆರಳು ಮಾಡುತ್ತಿದಂತಿದ್ರ 
ಆ ಮೂಲ ವಿಗ್ರಹದ ಹುಡುಕಾಟದಲ್ಲಿದ್ದ ಪುರುಷೋತ್ತಮ ಎನ್ನಬಹುದು. ತನ್ನ 
ಮನಸ್ಸಿನಲ್ಲಿ ಏಳಲು ತೊಡಗುವ ಹಲವಾರು ಭಾವನೆಗಳಿಗೆ ಪ್ರೇರಣೆಯಾಗುತ್ತಿದ್ದದ್ದು 
ಇದಲ್ಲ; ಇದರಾಚೆಯದಿನ್ನೇನೋ ಎನ್ನುವಂತಹ ನೋಟ ಅವನ ಕಣ್ಣುಗಳಲ್ಲಿ 
ಇಳಿಯುತ್ತಿತ್ತು. (ಪುಟ: 9) Ka” ಜೆ ೬ ಇಷ್ಟ. 
೨ _ತನಗಿನ್ನೂ ಸರಿಯಾಗಿ ಗೊತ್ತಿಲ್ಲದ ತನ್ನ ಮನೆತನದ ಇತಿಹಾಸದೊಳಗಿನ ಹಲವು ನಿಗೂಢ 
ಗಳಿಗೆ ತೆಕ್ಕೆ: ಹಾಕಿಕೊಂಡಿದ್ದ ಈ ಭೇಟಿ ತನ್ನ ಮುಂದಿನ ಆಯುಷ್ಯದ ಉದ್ದಕ್ಕೂ 
ಸವಾಲಾಗಲಿದೆ ಎನ್ನುವುದರ ಬಗ್ಗೆ ಮಾತ್ರ, -ಪ್ರರುಷೋತ್ತಮನಿಗೆ ಅಂಥ ಗಳಿಗೆಯಲ್ಲೂ 
ಸಂಶಯವಿರಲಿಲ್ಲ. (ಪುಟ: 23) | 


೬೦ /ಸಂವಾದ 


ಈ ಅನ್ನಿಸಿಕೆ ಮುಂದಿನ ದಿನಗಳಲ್ಲಿ ಎಂಥೆಲ್ಲ ಭೀಕರ ಅನುಭವಗಳ ರೂಪಧಾರಣೆ 
ಮಾಡಲಿತ್ತು ಎನ್ನುವ ಕಲ್ಪನೆ ಮಾತ್ರ ಶ್ರೀಧರನಿಗೆ ಆ ಗಳಿಗೆಯಲ್ಲಿರುವುದು ಶಕ್ಕವಿರಲಿಲ್ಲ. 
(ಪುಟ: 169) 
ಇತ್ಯಾದಿಗಳು. 


ಇಂಥ ತಂತ್ರ ಓದುಗನನ್ನು ಓದುಗನಾಗಿ ಉಳಿಸುತ್ತದೆ ಮತ್ತು ಲೇಖಕನನ್ನು 
“ಸರ್ವಜ್ಞ' ಸ್ಥಾನದಲ್ಲಿ ಇರಿಸುತ್ತದೆ. ಪಾತ್ರಗಳಿಗೆ ತಿಳಿಯದ್ದು ಲೇಖಕರಿಗೆ ಈಗಾಗಲೇ 
ಸುಸ್ಪಷ್ಟವಾಗಿರುತ್ತದೆ. ರೋಮ್ಯಾಂಟಿಸಿಸ್ಮ್‌ನಿಂದ ಹೆಚ್ಚು ಪ್ರಭಾವ ಪಡೆಯುತ್ತಿರು 
ವಂಥ ನಮ್ಮ ' ಇತ್ತೀಚೆಗಿನ ವಿಮರ್ಶೆ, ಲೇಖಕನ ಇಂಥ ಸರ್ವಜ್ಞತ್ವವನ್ನು 8೧0 : 
೦1681106 ಆದದ್ದು ಎಂದು ಭಾವಿಸುತ್ತದೆ. ಆದರೆ ಈ ರೀತಿಯ ಸೂತ್ರ 
ಭಾವಗೀತೆಗಳ ವಿಮರ್ಶೆಯಲ್ಲಿ ಬಳಸಬಹುದಾದಂಥಧು. ಬ್ರೆಕ್ಟ್‌ನ ಥಿಯೇಟರ್‌ 
ಆಗಲೀ, ಭಾರತದ ಪಾರಂಪರಿಕ ನಾಟ್ಯರಂಗವು ಒಳಗೊಳ್ಳುತ್ತಿದ್ದ ಸೂತ್ರಧಾರನ 
ಕಲ್ಪನೆಯಾಗಲೀ ಪ್ರೇಕ್ಷಕನಿಗೆ, ತನ್ನ ವ್ಯ ಕ್ರಿತ್ವವನ್ನು ಕಾಯ್ದುಕೊಳ್ಳುತ್ತಲೇ ರಸಾ 
ಸ್ಟಾ “ನೆ ಪಡೆಯಲು ನೀಡುವ ಸಹಾಯವನ್ನು ನಾವು ಇಲ್ಲಿ ಗಮನಿಸಬಹುದು. 
| ಆದರೆ ಆಧುನಿಕ ಏಕಾಂಕ ನಾಟಕಗಳಲ್ಲಿ ಸೂತ್ರಧಾರನ ಪಾತ್ರ ತರುವುದಾದರೆ ಅದು 
ಬಹುಶಃ ಸುಪರ್‌ಫ್ಲ್ಲಯಿಸ್‌ ಆಗಬಹುದೆಂದು ತೋರುತ್ತದೆ. ಅಂದರೆ. ವಸ್ತುವಿನ 
ವ್ಯಾಪ್ತಿ ವಿಶಾಲವಾಗಿದ್ದಾಗ ಮಹಾಕಾವ್ಯದ ಈ ತಂತ್ರ ಸೆಹಜವೆನಿಸುತ್ತದೆ. 
ಚಿತ್ತಾಲರು ಪುರುಷೋತ್ತಮ ಕಾದಂಬರಿಯಲ್ಲಿ ನಿರ್ವಹಿಸುವ ವಸ್ತೂವಿನ ಗುರುತ್ವವು 
ಇಂಥ ಶೈ ಲಿಯನ್ನು ತಾಳಿಕೊಳು ಿವಂಥದ್ದಾ ಗಿದೆ. ಅಷ್ಟ £ ಆಲ್ಲದೆ ಕಾದಂಬರಿಯೊಳಗೆ 
ಹುಟ್ಟು ವ ಭಾವಾವೇಶದ ಕೀಂದ್ರಸ ಕ ಬಲಗಳ ಸೆಳವಿನಿಂದ ತಪ್ಪಿಸಿಕೊಂಡು ವಸ್ತು ವನ್ನು 
ನಿರ್ಲಿಪ್ಪ ವಾಗಿ ಗ ಸಹಿಸಲು ಓದುನನಿಸೆ ಈ ತಂತ್ರ ಸಹಾಯ ನೀಡುತ್ತ ದೆ. 


O 


ಮಹಾಕಾವ್ಯ ಒಂದು ಯುಗದ pm ಸ್ರಜ್ಞೆಯ ಸಮಗ್ರವಾದ ಗ್ರಹಿಕೆ 
ಗಾಗಿ ಪ್ರಯತ್ನಿಸುತ್ತದೆನ್ನುತ್ತೇವೆ... ಪುರುಷೋತ" ಮ ಕೂಡ ಇಂಥ ಒಂದು 
ಗ್ರಹಿಕೆಗಾಗಿಯೇ ಪ್ರಯತ್ನಿಸುತ್ತದೆ. . ಔದ್ಯಮೀಕರಣ ಮತ್ತು ನಗರೀಕರಣಗಳ 
ಆಕರ್ಷಣೆಗೆ ಸಿಕ್ಕ ಆಧುನಿಕ ಸಮಾಜ ಔಯ ಜೀವಂತ ಮೌಲ್ಯಗಳನ್ನು ಬಿಟ್ಟು 
ಕೊಟ್ಟು ವಸ್ತು ಮೌಲ್ಯಗಳನ್ನು ಆದರಿಸುತ್ತಿರುವುದು, ನಿರ್ನಲರು ಹಣ ಮತ್ತು 
ಕ್ರೂರರಾಜಕಾರಣ ಘು ಚಲಾವಣೆಯ ವಸ್ತುಗಳಾಗುತ್ತಿರುವುದನ್ನು ಕಾದಂಬರಿ 
ವಿಸೃತವಾಗಿ ಪರಿಭಾವಿಸುತ್ತದೆ. ಇಂಥದೇ ವಸ್ತು ಚಿತ್ತಾಲರ “ಶಿಕಾರಿ” ಕಾದಂಬರಿಯ : 
ಗ್ರಹಿಕೆಯಾಗಿತ್ತು. ಆದರೆ “ಪುರುಷೋತ್ತಮ” *ಶಿಕಾರಿ'ಗಿಂತ ನೂರು ಹೆಜ್ಜೆ 


ಜುಲೈ-ಆಗಸ್ಟ್‌ ೧೯೯೦/೬೧ 


ಮುಂದೆ ಬಂದಿದೆ. "ಶಿಕಾರಿ'ಯ ನಾಗಪ್ಪ ಏಕಾಂಗಿಯಾಗಿದ್ದ. ಸಂತ್ತಲಿನ ಸಮಾಜವೆಲ್ಲ 
ದುಷ್ಟವಾಗಿದ್ದರೆ ಇವನೊಬ್ಬ ನಿಷ್ಟಾಪಿಯಾಗಿದ್ದ. ಮನುಷ್ಯ ಸಂಬಂಧಗಳೆಲ್ಲ ಅಲ್ಲಿ 
ಕೊಚ್ಚಿಹೋಗಿದ್ದವು ಮತ್ತು ಇದೆಲ್ಲದರಿಂದ 11061816 ಆಗಲು ನಾಗಪ್ಪ ಹುಡುಕಿ 
ಕೊಳ್ಳುವ ಮಾರ್ಗ ಆತ್ಯಂತ ವೈಯುಕ್ತಿಕವಾದುದಾಗಿತ್ತು. ಇವೆಲ್ಲದರ ಜೊತೆಗೆ 
ನಾಗಪ್ಪ ಫ್ರಾಮ್‌, 'ಲಾರೆಂರುರನ್ನು ಉದ್ದುದ್ದವಾಗಿ ಉದ್ದರಿಸುತ್ತ ಭಾರತೀಯ 
ಮಣ್ಣಿ ಗೆ ಗಾಬರಿ ಹುಟ್ಟಿಸುತ್ತಿ ದ್ದ ಷು ಆದರೆ "ಪುರುಷೋತ್ತಮ' ಕಾದಂಬರಿ 
ಭಾರತೀಯ Ps ಮನೋಸ್ಸಿತಿಯಾದ ಧಾರ್ಮಿಕ ಭಿತ್ತಿಯಲ್ಲಿ ನೆಲೆಗೊಳ್ಳು 

ತ್ತದೆ. ಹೀಗೆ ಧಾರ್ಮಿಕ ಭಿತ್ತಿಯಲ್ಲಿ ನೆಲೆಗೊಳ್ಳು ತ್ತಲೇ ಸದ್ಯ ದ ದುರಂತ Me. 
ದಿಂದ ಬಿಡುಗಡೆ ಹೊಂದಲು ಸನಾತನಕ್ಕಿಂತ ತುಂಬ ಚ್‌ ವಾದ ಭಾರ ತೋರುತ್ತದೆ. 

ಮುತ್ತಜ್ಜ ಕಟ್ಟಿಸಿದ ಪ್ರೀತಿಯ ತಾಣ, " ಪವಿತ್ರವಾದದ್ದು -ಅತ್ಯಂತ ಆಪ್ತವಾದದ್ದೂ 
ಆದ ಮನೆಯನ್ನು ಪುರುಷೋತ್ತಮ ಹಣ ಮತ್ತು ರಾಜಕಾರಣಗಳೆರಡರ ವಿರುದ್ಧ 
ಹೋರಾಡಿ ರಕ್ಷಿಸಿಕೊಳ್ಳು ತ್ತಾನೆ. ಮುಂದೆ ಆ ಮನೆಯನ್ನು ಚಿಕ್ಕಮಕ್ಕ ಳ ಧರ್ಮಾರ್ಥ 
ಚಿಕಿತ್ಸಾಲಯವಾಗಿ ನನಗ ನಿರ್ಧಾರವು ಸನಾತನ ಮಿ ವಳು ಬಳ್ಳಿ ಯು 
ಆಧುನಿಕದ ಗಾಳಿಯಲ್ಲಿ ಬಿಡಬಹುದಾದ ಸುಂದರ ಹೂವಿನ ರೀತಿಯನ್ನು ಫಷ ಜಿ 

ಕಮಲಾವೆತಿಯ ಬರಡುಗೊಂಡ ಬದುಕಿಗೆ ಮರಳಿ ಫಲವಂತಿಕೆ ನೀಡುತ ಮಾನವೀಯ 
ವಾದ ಕ್ರಾಂತಿಕಾರೀ ನಿರ್ಧಾರದಲ್ಲಿ ನೆಲೆಗೊಳ್ಳುತ್ತದೆ. 


"ಪುರುಷೋತ್ತಮ' ಕಾದಂಬರಿಯು ಮನುಷ್ಯನ ಮೂಲಪ್ರವೃತ್ತಿಗಳ ಗ್ರಹಿಕೆ 
ಯಲ್ಲಿ ಕೂಡ ತೊಡಗುತ ಶದೆ. ಕ್ರೌರ್ಯ. ಪ್ರೀತಿ, ಅಂತಃಕರಣಗಳನ್ನು ಕುರಿತಂತೆ 
ಚಿತ್ತಾಲರು ಈ ಕಾದಂಬರಿಯಲ್ಲಿ “ಶಿಕಾರಿ' ಕಾದಂಬರಿಯಲ್ಲಿಗಿಂತ ಗುಣಾತ್ಮ ಕವಾಗಿ 
ಭಿನ್ನ ರಾಗಿದ್ದಾ ರೆ. ಅಲ್ಲಿ ಲಾರೆಂರುನ ದಟ್ಟ ಪ್ರಭಾವದಲ್ಲಿ ಕ್ರೌ ರ್ಯವನ್ನು ಮನುಷ್ಯ ನ 
ಮೂಲಸ್ಕಾ ಯಿಯಾಗಿ ಗುರುತಿ ತಿಸಿದ್ದರು. ಆದರೆ ಇಲ್ಲಿ, ಪಟ a ಕರಜಗಿ 
ಹೆಚ್ಚು ಬಲವಾದ ಪ್ರವೃತ್ತಿಗಳಾಗಿ ಮೂಡಿಬಂದಿವೆ. ಹತ್ತುದಿನ ಬದುಕಿ ತೀರಿ 
ಹೋದ ಮಗುವಿನಿಂದ ತೀವ್ರವಾಗಿ ಅತೃಪ್ತಗೊಂಡ ಮಾತೃವಾತ್ಸಲ್ಯವು ರೋಪಡ : 
ಪಟ್ಟಿ ಯೊಂದರ ಎಳೆಯ ಅನಾಥ ಹಸಿ ಸನ್ನು ತಬ್ಬಿ ದ nf ವಿಸ ಸುತ್ತದೆ. ಈ 
ಜಾನ ಬಗೆಗಿನ ಮಾತೃ ವಾತ್ಸಲ್ಯ ದಲ್ಲಿ ಸಾವಿತಿ ಿ)ಗೆ po ಬೇಕೆನಿಸುವುದಿಲ್ಲ. 
ಹಾಗೆಯೇ ರೋಂ ಸ್ಕ್‌ , ಪ್ರವೃತ್ತಿಯ ರೂಪಗಳಾದ ಮನೆ-ಆಸ್ತಿಯ 
ಬಗೆಗಿನ ಪ್ರೀತಿ ಔನ್ನ ತೀಕರಣಗೊಳ್ಳು ವ ಸಾಧ್ಯತೆಯನ್ನು ಕಾದಂಬರಿ ಸೂಚಿಸುತ್ತದೆ. 


ಕಾದಂಬರಿಯಲ್ಲಿ ಬರುವ ಸದೂ ಮಾಮಾ ಅವಧೂತನಂಥವನಂ. ನಿತ್ಯ 


ಪರಿವ್ರಾಜಕ, ಪರೋಪಕಾರಿ. ರೋಪಡೀಬಾಬಾ ಆದ ಇವನು ರೋಪಡಪಟ್ಟಿ ಕೆಯ 


೬೨ | ಸಂವಾದ 


4" 


ಬಡವರ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡವನು. ಇವನು ಸಂಸಾರಿಯಲ್ಲ. ಆದರೆ 
ತನ್ನ ಇಳಿವಯಸ್ಸಿನಲ್ಲಿ ಸಾವಿತ್ರಿಗೆ ಹೇಳುತ್ತಾನೆ.."ಸತ್ಯಸಂಗತಿ ತಿಳಿದ ಮೇಲೆ ನಿನ್ನನ್ನು 
ಅಮ್ಮ ಎಂದು ಒಪ್ಪಿಕೊಳ್ಳಲು ಪುರುಷೋತ್ತಮನು ನಿರಾಕರಿಸಿದರೆ. ಈಗಲೂ 
ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧನಿದ್ದೇನೆ ! ಹೆದರಬೇಡ, ಹೀಗೆ ಮಾಡಲು . 
ಸದೂ ವಕಾಮಾ ಶಕ್ತನಾಗಿದ್ದನು. *ಕರ್ಮಕಾಂಡ'ದಲ್ಲಿ, ಗೊಂದಲದಲ್ಲಿ ಸಿಕ್ಕವರಿಗೆ 
ಇವನು ಬುದ್ಧನ ಜೀವನದ ಉದಾಹರಣೆ ವಿವರಿಸುತ್ತ ನಿಜದ ದಾರಿಯನ್ನು ತೋರಿ 
ಸುವವನು.: ಅಂದರೆ, ಕಾದಂಬರಿ ಇವನ ಮೂಲಕ ನಮಗೆ ಭಾರತೀಯ ಸಂದರ್ಭ ' 
ದಲ್ಲಿ ಬಿಡುಗಡೆಯ ಒಂದು ಧಾರ್ಮಿಕ ಮಾರ್ಗವನ್ನು ಸೂಚಿಸುವಂತೆ ತೋರುತ್ತದೆ. 
ಪ್ರಾಯಶಃ ಕಾದಂಬರಿಯಲ್ಲಿ ಬರುವ ಪುರುಷೋತ್ತಮ ಕೇವಲ ಅಂಕಿತನಾಮದ 
ಪುರುಷೋತ್ತಮ. ನಿಜವಾದ ಪುರುಷೋತ್ತಮ ಈ ಸದೂಮಾವರಾ ಆಗಿದ್ದಾ ವೆ. 
ಅಂಕಿತನಾಮದ ಪುರುಷೋತ್ತಮ ಅನ್ವರ್ಥಕ ಪ್ರರುಷೋತ್ತಮನಾಗಿ ಮಾಗುವ 
ದಾರಿಯ ಅನ್ವೇಷಣೆ ಕಾದಂಬರಿಯ ಒಂದು ಮುಖ್ಯವಾದ ಎಳೆಯಾಗಿದೆ. 
| ME 
ಹೊಸ ಓದು ಶೀರ್ಷಿಕೆಯಡಿ ಬರೆಯುತ್ತಿರುವ ನನ್ನ ಈ ಲೇಖನ “ಪುರು 
`' ಷೋತ್ತಮ' ಕಾದಂಬರಿಯ ವಿಮರ್ಶೆಯಲ್ಲ. ಪುಟಗಳಲ್ಲಿ ವಸ್ತು ವಿನ ಸಂಕೀರ್ಣತೆಯಲ್ಲಿ 
ವಿಶಾಲವಾದ ಈ ಕಾದಂಬರಿಗೆ ವಿಸ್ತೃತವಾದ ವಿಮರ್ಶೆಯ ಅಗತ್ಯವಿದೆ. 


—ರಾಘನೇಂದ್ರ ಪಾಟೀಲ 


ಧಾರೆ (ಕವನ ಸಂಕಲನ) 

ಲೇಖಕರು; ವೇಣುಗೋಪಾಲ ಸೊರಬ 
ಪ್ರಕಾಶಕರು: ಐ. ಜಿ. ಹೆಚ್‌. ಪ್ರ ಕಾಶನ್ಕ ಬೆಂಗಳೂರು 
ಬೆಲೆ: ರೂ. 30-00 


ಸಂಕಲನದಲ್ಲಿ 102 ಕವಿತೆಗಳಿವೆ. ಕಾಯಿಸಿ ಸೋಸಿದರೆ-ಕರಗಿಸಿ ಎರಕ 
ಹೊಯ್ದ ರೆ ಹತ್ತಾರು ಕವಿತೆಗಳಾಗಿ ಹರಳುಗಟ್ಟಬಹುದಾದ ಕವಿತಾ ಖಂಡಗಳು : 
ಸೊರಬ ಅವರ ಈ ಸಂಕಲನದಲ್ಲಿ ನೂರ ಎರಡು ಕವಿತೆಗಳಲ್ಲಿ ಹರಡಿಕೊಂಡಿವೆ. 
ಅದರಿಂದಲೇ ಇಡಿಯ ಕವನ ಸಂಕಲನ ಏಕತಾನತೆಯನ್ನು ಧ್ವನಿಸುತ್ತದೆ. 


, ಇದರಲ್ಲಿನ ಬಹುತೇಕ ಕವಿತೆಗಳು ಗಂಡು-ಹೆಣ್ಣಿನ ಸಂಬಂಧಗಳನ್ನು ಪ್ರೇರಣೆ 
ಯಾಗಿ ಉಳ ವು. ಇದಕ್ಕೆ ಅಪವಾದವೆಂದರೆ ಸ ಸೈರ್ಣಮಂದಿರದ ದಾಳಿಯನ್ನು. 
ಕುರಿತು ಬರೆದದ್ದೆಂದು ಕವಿಯೇ ಹೇಳಿಕೊಂಡಿರುವ "ಅಂತರಂಗದ ಕೋಟೆ' ಎಂಬ ಕವನ. 


ಜುಲೈ-ಆಗಸ್ಟ್‌ ೧೯೯೦ /೬೩ 


ಪಾ 


ಕೆಲವು ಕವಿತೆಗಳು ಹೆಣ್ಣಿನ ಮನದ ಭಾವವನ್ನು ಆರೋಪಿಸಿಕೊಂಡೋ, 
ಊಹಿಸಿಕೊಂಡೋ ಬರೆದವು. ಹೀಗೆ ಹೆಣ್ಣಿನ ಮನದ ಭಾವವನ್ನು ಆರೋಪಿಸಿ 
ಕೊಂಡು ಬರೆಯುವ ರೀತಿ ಕುತೂಹಲಕಾರಿಯಾಗಿದೆ; “ತನ್ನೆದೆಯ ಕೋಶಗಳಿಗೆಲ್ಲ 
ತನ್ನನ್ನು ಒಳಗೆ ಬಿಟ್ಟುಕೊಳ್ಳೆ ಸದ” “ಮನಸುಖರಾಯಳನಾದ ಗಂಡನ್ನು “ಬಂದಳಿಕೆ 
ಎನ್ನದಿರು ಎನ್ನ ನಾ ನಿನಗೆ ಅಲಂಕಾರವಷ್ಟೆ € ಏನು” ಎಂದು “ಸಂಘರ್ಷಕ್ಕಿ ಲಿಯು 
ವವಳಲ್ಲದ” ಹೆಣ್ಣು ಕೇಳಿದಂತಿದೆ. ಹೆಣ್ಣಿ ಗೆ ಬರುವ ಅಸ್ತಿ ತ್ವ ರಾಹಿತ್ಯ ದ ಸ ತಿಯನ್ನು 


a ' ee ಚ sm po 


ರೇಷೆ ಗೂಡಿನೊಳೆಗಿನ್ನೂ | ತನ್ನ ದೇ ಅಸ್ತಿಶ ಲ ಸಾರುವ 
ಹುಳು ಒಮ್ಮೆ ಎಳೆತೆಗೆದ ಮೇಲೆ” 


ಎಂಬ ಮಾತಿನಲ್ಲಿ ಹಿಡಿದಿಡುವ ಪ್ರಯತ್ನವಿದೆ. ಇವರ ಕವಿತೆಗಳ ಒಟ್ಟಾರೆ ದನಿ 


“ಮಂಚದ ಮೇಲೆ ಹಾಸು-ಕಂಪಿನ ಬೀಸಂ 
ಸದಾ ಹಾಸಿಕೊಂಡೇ ಇರುವ ವಿಕಾರಕ್ಕೆ ಏನೆನ್ನ ಲಿ” ಎನ್ನು ವಂಥದು. 


ಗದ್ಯ ಮಯವಾದ ಸಾಲುಗಳ ನಡಾವೆ ಎಲ್ಲೊ ೀ ಒಂದೊಂದು ಕಡೆ_ ' 


“ಚಿಂತಾತುರದ ಕಣ್ಣಿ ವಲೆಗಳು ಹರಿಯುವತನಕ 
ಬರಿಯ ಮಾತಿನದೇನು ತವಕ” 


ಎಂಬಂಥ ಪದ್ಯಲಯದ ಮಾತುಗಳು ಮಿಂಚುತ್ತವೆ; ಆದರೆ ಸ್ಕಾ ಯಿಯಾಗಿ ಬೆಳೆದು 
ಅಖಂಡವಾದ ಕವನದ ಕಟ್ಟಡ ಕಟ್ಟುವುದಿಲ್ಲ. 


ಹ 


ಈ ಇಡೀ ಸಂಕಲನದಲ್ಲಿ ಅಶ್ಚರ್ಯ ಹುಟ್ಟಿಸುವಂಥ, ಅಂಶಗಳೆಂದರೆ ತಮ್ಮ 
ಸಂಕಲನಕ್ಕೆ ತಾವೇ ಬರೆದುಕೊಂಡಿರುವ ಮುನ್ನುಡಿಯಲ್ಲಿ ಇವರು “ಇಲ್ಲಿ ಭಾಷಿಕ 
ಅನ್ವೇಷಣೆಯ ಮೇಲೆ ಒತ್ತು ಕೊಡಲಾಗಿದೆ. “ಕನ್ನ ಡ ಕಾವ್ಯದಲ್ಲಿ ಆಡುಮಾತಿನ 
ಲಯದ ಶೃತಿಯನ್ನು ಹಿಡಿಯುವ ಪ್ರಯತ್ನ ಸಾಕಷ್ಟು. ಗ ನಡೆದಿಲ್ಲ” 
ಎಂದರ ತಮ್ಮ ಷ್ಟ ಕ್ಕೆ ತಾವೇ ನಿರ್ಧರಿಸಿ “ಮೌಲ್ಯ A ಮಾಡಿಕೊಂಡಿರುವುದು 
ಮತ್ತು ಬೆನ್ನುಡಿಯಲ್ಲಿ " "ಶ್ರೀ ವೇಣುಗೋಪಾಲ ಸೊರಬ ಅವರು ನವ್ಯ ನವೋದಯ, 
ದಲಿತ ಬಂಡಾಯಗಳಲ್ಲಿನ ಅತ್ಯು ತ್ತಮ ಅಂಶಗಳನ್ನು ಮ್ಳ ಗೂಡಿಸಿಕೊಂಡು, ಕನ್ನಡ 
ಕಾವ್ಯ ರಸಿಕರ ಮನದಲ್ಲಿ ತಮ ದೇ ಆದ ಸ್ಕಾ ನವನ್ನು ಪಡೆದುಕೊಂಡಿದ್ದಾ yy ಎಂದು 


Medes ! 


೬೪ [ಸಂವಾದ 


y ಕ್‌ 


ಅರ್ಧಸತ್ಯದ ಹುಡುಗಿ (ಕವನ ಸಂಕಲನ) ' 


ಪ್ರಕಾಶಕರು: 4 ಮಣಪ ಕ್ರ ಕಾಶನ್ಯ ಧಾರವಾಡ, ೧೯೮೯ 
ಪುಟ: ೮೦," ಬೆಲೆ: ರೂ. ೧೫ 


ಎಂಭತ್ತೆರಡರಲ್ಲಿ ಬಂದ ಚಂ.ಪಾ. ಅವರ “ಹೂವು ಹೆಣ್ಣು ತಾರೆ” ಓದಿದಾಗ 
ಈ ಚಂ.ಪಾ. ಕವನಗಳೆಂದರೆ ವರ್ತಮಾನ ಪತ್ರಿಕೆಯೇ" ಪದ್ಯವಾದಂತೆ ಎನಿಸಿತ್ತು. 
Wad ಮುಖ್ಯ ಸುದ್ದಿ ಗಳು, ದೇಶದ-ಲೋಕದ ರಾಜಕೀಯ ನಾಯಕರು, 
ಬಡವರು, ಶೋಕಿ, ಕವಿಗಳು, ತಾರೆಯರು ಈ ಎಲ್ಲರ ಬಿಡಿ ಬದುಕಿನ ಚಿತ್ರಗಳ 
ಮೂಲಕ, ಮಾನವ ಬದುಕಿನ ಅರ್ಥಕ್ಕಾಗಿ ತಡಕಾಡಲು ಈ ಕವಿಗೆ ವ್ಯಂಗ್ಯದ ಪ್ರ 
ಮೊನಚು ದಾರಿ ಬಿಟ್ಟರೆ ಬೇರೆ ಇಲ್ಲವೆ ? ಎನಿಸಿತ್ತು. ಅಂದರೂ ಹಳೆತ ನಂಬಿಕೆ 
ಗಳನ್ನ ತಲೆದಿಂಬಿಗಿಟ್ಟು ಮಲಗ ಬಯಸುವ ಸಂತೃ ಪ್ತ ಬುದ್ಧಿ ಗಳ ಕಾಡುತ್ತ, ಲೇವಡಿ 
ಮಾಡುತ್ತ ತಿದ್ದ ಲೆತ್ತಿ ತ ಇವರ ಬಗೆ ಪದ್ಯ ವ್ರ ಹಗಗ ಎಲ್ಲೋ, ಯಾವಾ 
ಗಲೋ ಕಾಡುವ ಗುಂಗಾಗಿತ್ತು.. ಈಗ ಇ ದಶಕದ ಕೊನೆಯಲ್ಲಿ "ಮತ್ತೊ ದ್‌ 
ಸಂಕಲನ ನೀಡಿದ್ದಾ ರೆ ಚಂ.ಪಾ. ತಮ್ಮ ಎಂದಿನ ಬಂಡುಗಾರ ಶೈಲಿಯಲ್ಲಿ ವಿಮರ್ಶಾ 
ಕಾರರ "ಸೂತ್ರೀಕರಣ'ಗಳನ್ನು ಗೇಲಿ ಬತಾ ರೆ, ಇದುಷಳಗಿನ ಎಲ್ಲ ಚೌಕಟ್ಟುಗಳ 
ಆಚೆ ಜಿಗಿಯುವ ತಮ್ಮ ಯತ್ನದ ಬಗ್ಗೆ ಸ್ಥ ಷ್ಟಪಡಿಸಬೇಕಾದ ಕವಿಯ ಅವಶ್ಯ ಕಳೆಯೇ 
“ನಾಲ್ಕಾರು ಮಾತು'ಗಳಾಗಿವೆ. ಅಲ್ಲಿ ಹೇಳಿರುವ ಈ ಎರಡು ಅಂಶ ಗಮನಿಸ ಬೇಕು. 


...ನಿರಂತರ ಚಲನಶೀಲವಾದ ಕಾಲಕ್ಕೆ ಸಂವಾದಿಯಾಗಬೇಕಾದ ಕಾವ್ಯ. 
ನಿಗಿನಿಗಿ ಅನ್ನು ವ ಬದುಕನ್ನು ಬಗೆಯಬೇಕು, ಅನಿಯಬೇಕು” (ಪು. ೪) “....ಭಾಷೆಯ 
ಧ್ವ ನಿಪೂರ್ಣ ಬಳಕೆಯ ಹಿನ್ನೆ ಲೆಯಲ್ಲಿ “ಗದ್ಯ' "ಪದ್ಯ' ಎಂಬ ಪದಗಳ ಬಳಕೆಯ 
ಬಗ್ಗೆಯೇ ನನಗೆ ಸಂದೇಹವುಂಟಾಗುತ್ತಿ ದೆ”. (ಪು. ೪). We. 

ಈ ನಿರಂತರ ಹೊಸತನದ ಹುಡುಕಾಟಕ್ಕಾಗಿ ಗದ್ಯವನ್ನೂ ಪದ್ಯವಾಗಿಸುವ 
ಹವಣಿಕೆಯಾಗಿ ಬದುಕಲ್ಲಿ, ಕಾವ್ಯದಲ್ಲಿ ದು ತ 4 ಂದನೆಯಾಗು 
ತ್ರಿರುವುದರ ವಿರುದ್ದ ಸೂಕ್ಷ "ವಾದ ಪ್ರ ಗ್ರತಿಭಟನೆಯಾಗುವ ಅಕನೊಮೊಂನಿ ಬಂದಿದೆ 


“ಅರ್ಧಸತ್ಯದ ಹುಡುಗಿ”. 


ನವೋದಯದವರಿಗೆ, ನವ್ಯರಿಗೆ, ಪ್ರಕೃ ತಿಯಾಗಿ. ದೇವಿಯಾಗಿ, ಮಾತೆಯಾಗಿ, 
ಕಾಮವಾಗಿ ಕಾಡಿರುವ ಹೆಣ್ಣ ನ್ನು sk ಇಲ್ಲಿ ಬದಲಾಗಿರುವ ಹಾಗ ತುಂಬ 
ಕುತೂಹಲಕರವಾದದ್ದು : 
' ನನ್ನ ಚಿನ್ನ, ಈ ಜಗತ್ತಿನ ಎಲ್ಲ ಹೆಣ್ಣು ಮುಖಗಳಲ್ಲೂ 


ರಸುತ್ತೆ ವೆ ನಿನ್ನ ಮುಖವನ್ನ 
ಜುಲೈ ಆಗಸ್ಟ್‌ ನೈ ೧೯೯೦/೬೩ 


ಅಂತ ಹೇಳಬೇಕೆನಿಸಿ 

ಅರೆ ! ಈ ಸವಕಾನತೆಯ ದಿನಗಳಲ್ಲಿ 

ನಾನು ಕೇಳಬಹುದಾದ 

ಅಂಥದೇ ಪ್ರಶ್ನೆಗೆ ಅವಳು ಅಂಥದೇ 

ಉತ್ತರ ಕೊಟ್ಟ ಶರೇನು ಗತಿ? (ಸಮಾನತೆ) 
ಎಂಬಂಥ ತಮಾಷೆಯಿಂದ ಹಿಡಿದು "ನನ್ನ ಬೇರಿಗೇ ಹೊಸ ಜೀವ ತುಂಬಿ'ದ ಶಕ್ತಿ 


ಯಾಗಿ ತೋರುವವರೆಗೂ ಈ ಬದಲಾದ ಧಾಹ ವ್ಯಾಪ್ತಿ ಹಿ.ಯಿದೆ. 


“ಒಂದಂ ಕ್ಷಣ ಕಣ್ಣು ಮುಚ್ಚಿದರೆ ಅಂತಃಪುರದ 
ಇತರ ರಾಣಿಯರೆಲ್ಲ ಬಡಿದಾರು ಬಾಗಿಲ 
ಹೀಗೆ ಕಾದಿರಬಹುದು ನಿನ್ನ ರಾಜರು ಕೂಡ” (ಹೊಸ ರಾಜಕೀಯ) 


ಎಂಬ ಮಾತುಗಳಲ್ಲಿ ಪರಂಪರಾಗತವಾದ "ಸ್ವ ತ್ತು? "ಸ್ಪಾ ಮಗಳ ಭನೆವನೆ ಕೊಂಚ 
ಬದಲಾಗಿರುವುದನ್ನು ಗುರುತಿಸಬಹುದು, ಈ ಬದಲಾದ ಸ್ನ ಸ್ರೀ ಪುರುಷ ಸಂಬಂಧಗಳು * 
ಅರ್ಥಪೂರ್ಣವಾಗಲು ' ' | ೬... 
“ಬಿಡುಗಣ್ಣ ಬೆಳಕುಗಳ | 
ಖಚಿತ ಕಕ್ಷೆಯ ನಡುವೆ ಕಣ್ಣು ಮ್ಳ ಯಾಗಿ ಮೈ ಕಣ್ಣಾ ಗಿ 
ಹೊಸ ಷೋನ ಚಿರಯೋಣವೆ?” 
ಎಂಬ ಪರಿಹಾರವಿದೆ. ಕ 
“ನೇರ ನೋಟದ ಈ ತಾಂ ಮರಗಳ 
ಎಷ್ಟು ಸಾರಿಗೆ ಸಾಧ್ಯ-ಅಷ್ಠೆ ಸೀ ಖರೆ, ಗೆಳತಿ” ಎಂಬ ಅರಿವಿದೆ. 

, (ಹೊಸ ರಾಜಕೀಯ) 
ಸ್ತ್ರೀಯನ್ನು ಜಡವಾಗಿ, ಪ್ರಕೃ ತಿಯಾಗಿ, ವಸ್ತುವಾಗಿ ಭಾವಿಸಿ, ಪುರುಷನನ್ನು ಕ್ರಿಯಾ 
ಶೀಲ ಸ | ಜನಶೀಲತೆಯ ಶಕ್ತಿಯಾಗಿ, ವ್ಯ ಕ್ರಿಯಾಗಿ ಕಲ್ಪಿಸುವುದು ಪರಂಪರಾಗತ 
ಳಿದ ಅಂಗವಾಗಿದೆ. ಈ ಚಿಂತನೆಯ ಕಕ ಪ ಪುಖ್ಯಾ 5 ಪ ಪ್ರಹರ ಭೂಮಿಯದು, 
ಆ ಬಗ್ಗೆ ಕವಿ ಹೇಳುತ್ತಾರೆ: . 

ಭೂಮಿಯನ್ನು ಅಗಿಯುತ್ತೇವೆ ಬಗೆಯುತ್ತೆ ವೆ 
` ಬೀಜ ಬಿತ್ತಿ ಕಾವು ಕೊಟ್ಟ ' ತ 
ಬಸಿರ ಸೀಳಿ ಹಸಿರು ಚಿಮ್ಮಿ ಸುತ್ತ ವೆ 


PO ೨-7» ೨೪೬ ೨9 ಅ9ಿ9೨ಅಅ99 9999 %೨ಅಆಅಂ೪ಂ69999999 


ಇಂಥ ಭೂಮಿಗೆ ತಾಯಿ 
ಅಂತ ಕರೆದು ತಾಯಗ್ಗಂಡರು ಅಂತ 
೬೬/ಸಂವಾದ 


ಕರೆಸಿಕೊಳು ವುದಕ್ಕಿಂತ 
ಭೂಮಿ ಒಬ್ಬ ಗೆಳತಿ, ಸಖಿ 
ಅಂತ ಕರೆಯಬಹುದಲ್ಲವೆ” (ಒಂದು ಪ್ರಾಮಾಣಿಕ ಸಲಹೆ) ' 


ಈ ಪರಿವರ್ತನೆ ಸಮಕಾಲೀನ ಸಾಮಾಜಿಕ ಪ್ರಕ್ರಿಯೆಯ ಅಂಗವೇ ಆಗಿದೆ. ಹಲವು 
ಸ್ವರಗಳಲ್ಲಿ ಕಾಣಿಸಿಕೊಂಡ ಪ್ರತಿಭಟನೆ, ಬಂಡಾಯಗಳ ಗತಿತಾರ್ಕಿಕ ಬೆಳವಣಿಗೆಯೆನ್ನ 
ಬಹುದು. ಸಾಮಾಜಿಕವಾಗಿ ಸ್ತ್ರೀಯರು ಹೆಚ್ಚು ಕ್ರಿಯಾಶೀಲರಾಗಿ ಪಾಲ್ಗೊಳ್ಳು 
ತ್ತಿರುವುದು, ಅವರಲ್ಲಿ ಸ ಸೈಂತಿಕೆಯಂ ಅರಿವು ಹೆಚ್ಚೆ, ತಮ್ಮ ಅಸ್ತಿ ತ್ವ ಗುರುತಿಸಲು 
ಅವರು ಆಂದೋಲನದ “ತಾ ಫ್‌ ಯತ್ನ ಸುತಿ ಶಿ ರುವುದರ et ವಿವಿಧ 
ಸಾಂಸ್ಕೃತಿಕ ಸ ನರಗಳಲ್ಲಿ ಸ್ತ್ರೀ ಕುರಿತ ಮೌಲ್ಯ ದಲ್ಲಿ ಬದಲು ಕಾಣುತ್ತಿರುವುದರ ಮೂಲ 
ವಾಗಿದೆ. ಈ ಸಸ ಪ್ರಕ್ರಿಯೆಗೆ ಚಂ.ಪಾ. ಅವರಂಥ ನವ್ಯ-ಬಂಡಾಯ- 


ದಾಟಿ ಬಂದ ಕವಿ ವಕಾತು ನೀಡಿರುವುದು ನಿಜಕ್ಕೂ ಗಮನಾರ್ಹವಾದದ್ದು. 


ಈ ಬದಲಾದ ಧೋರಣೆ “ಗೆಳತಿ” “ಸಖಿ” ಎಂಬ ಹೆಸರು ಮಾತ್ರವೆ? ಈ 
ಕ್ರಿಯಾಪದಗಳು, ಇಸು” ಪ್ರತ್ಯಯಗಳನ್ನು ತನ್ನ ಸುತ್ತಲೇ ತುಂಬಿಕೊಂಡು 
ಹೆಣ್ಣನ್ನು ಕೇವಲ ಆಟದ ಗೊಂಬೆಯೆಂಬಂತೆ, ೫ ಜೀವಂತಿಕೆ, ಕ್ರಿಯಾಶೀಲತೆ 
ಯನ್ನು “ಇವರೂ ಅಲ್ಲಗಳೆದಿಲ್ಲವೆ ಎಂದು ಅನುಮಾನ ಹುಟ್ಟುತ್ತದೆ. ಆದರೆ 
ಚಂ. — ರ ಇತರ ಕವನಗಳು ಈ ಸ ಸಂದೇಹವನ್ನು ನಿವಾರಿಸುತ್ತ ಚ ಉದಾಹರಣೆಗೆ 
ಹಾವು ಕವಿಯನ್ನು ಕಾಡಿರುವ ಬಗೆಯನ್ನು, ವಿವಿಧ ರೀತಿಗಳನ್ನು ಚಿತ್ರಿಸುವ, 
ಸಂಕಲನದ ಮೂರನೆಯ ವಿಭಾಗದ ಈ ಕೆಲವು ತುಣುಕುಗಳನ್ನು ನೋಡಬಹುದು: 


“ನಿನ ಹಾಡು ಮುಗಿದಾಗ ಕಿವಿತುಂಬ ಗುಂಗಮ್ಮ. 
ಮೋಡದ ತೆಕ್ಕಾಗ ಮನಸಮ್ಮ' (ಗುಂಡಮ್ಮನ ಹಾಡು) 


“ಬರೇ ಹದಿನೆಂಟು ದಿನಗಳ ಕಂದ 
' ಬಸಿಯುವ ಮೊಲೆ ಹೀರಿ ಇನ್ನೊಂದಕ್ಕೆ 

ಬಚ್ಚಬಾಯಿ ಚಪ್ಪರಿಸುವಾಗಲೆ 

ಮಗ್ಗು ಲಾದಳು ತಾಯಿ” (ಅರ್ಧಸ ಸತ್ಯ ದ ಹುಡುಗಿ) 
` ಸಮಕಾಲೀನ ಬದುಕಿನ ಎಲ್ಲ ಸೆಳೆತಗಳಿಗೆ ತನ್ನನ್ನು _ತೆರೆದುಕೊಳ್ಳು ವ ಯತ್ನ ಈ 
ಸಂಕಲನದ ಉದ ಕ್ಕೂ ಹರಡಿದ್ದು , ಚಂ.ಪಾ. ಅನ್‌: ವಸ್ತುಗಳು 


ದ್ವ ೦ದಾ ಿರ್ಥದ ಶಬ್ದ, ಕಸರತ್ತು, “ಜೋಕು ಷ್ಟ ೦ಗ್ಯ ಗಳೆ ಮಾದರಿಗಳೂ ಬೇಕಾದಷ್ಟಿ ವೆ. 
ಯೂ ಇಲ್ಲಿ ಕವಿಯ ಹಿಂದಿನ ಒಗರು ಗತಿ ಗಮನಾರ್ಹ. 


ಜುಲೈ-ಆಗಸ್ಟ್‌ ೧೯೯೦/೬೭ 


“ನಮ್ಮ ಲಯಬದ್ಧ ಸದ್ದು ಗಳೊ 

ಗುಡಿಸಿಲಲ್ಲಿ ಗಚ್‌ ಮೊಳಗಿಸುವುದಿಲ್ಲ 

ನಮ್ಮ ಸ್ನೊ ್ರೀಟಗಳು 

ಬೆಚ್ಚ ಗಿನ ಬಂಗಲೆಗಳ ನಡುಗಿಸುವುದಿಲ್ಲ” (ಬರದ ಹಾಡ) 
ಎಂಬ ವಾಸ್ತವದ "ಅರಿವಿದ್ದೂ ಕವಿ ಹತಾಶನಲ್ಲ. 4 fae ಒಂದೆಡೆ 
ಹೇಳಿರುವ ಹಾಗೆ '. ೬" 

“ಚಾಳೀಸಿನ ನಂಬರು ಹೆಚ್ಚಾ ದಂತೆಲ್ಲ ಕಣ್ಣಿ ನ ನೋಟದ 

ಕ್ಷಿತಿಜದ ವಿಸಾ ನಿರ ಹೆಚ್ಚಾಗುವ ಸೆ ಸೋಜಿಗ” (ಶಾಂತರಸು) 

ಇದು ಣ್‌ "ಅರ್ಧಸತ್ಯದ ಹುಡುಗಿ” ಚಂ.ಪಾ.ರ ಬೆಳವಣಿಗೆಯ 
ಕುರಂಹಾಗಿರುವ ಬಗ್ಗೆ ಹೆಚ್ಚು ಹೇಳಬೇಕಿಲ್ಲ. ಈ ಸಂಕಲನದಲ್ಲಿ ಹೊಸತೇನಿದೆಯೆಂದು 
ಇಲ್ಲಿ ಗುರುತಿಸುವ ಯತ್ನ ಮಾಡಿದ್ದೆ ನೆ. ಚಂ.ಪಾ. ಅವರ ಸುಪರಿಚಿತ ವಸ್ತುಗಳ 
ಕುರಿತ . ಚರ್ಚೆ _ಓಡುಗರಿಗೆ ಬಿಡುವೆ. ಇದಬೇಕಾದ ಸಂಕಲನವಿದಂ. 


—ಡಾ।| ಬಿ. ಎನ್‌. ಸುಮಿತ್ರಾಚಾಯಿ 


ಸುವರ್ಣ ಪುತ ಳಿ (ಕವನ ಸಂಕಲನ) 
ಲೇಖಕರು: ಎಂ. ಗೋಪಾಲಕೃಷ್ಣ ಅಡಿಗ 
ಪ್ರಕಾಶನ: ಅಪರ್ಣ ಪ್ರ ಕಾಶನ್ಯ ಬೆಂಗಳೂರು 
ಪುಟ: 70/1 £52 ' ಬೆಲೆ: ರೂ. 15-00 

ಸುಮಾರು ಒಂದೂವರೆ -ಎರಡು ವರ್ಷಗಳ ಹಿಂದೆ ಇರಬಹುದು. ಅಡಿಗರನ್ನು 
ಅವರ ಮನೆಯಲ್ಲೊಮ್ಮೆ ಭೇಟಿಯಾಗಿದ್ದಾಗ “ಚಿಂತಾಮಣಿಯಲ್ಲಿ ಕಂಡ ಮುಖ 
ಬಹುಶಃ ನಿಮ್ಮ ಅತ್ಯುತ್ತಮ ಕವನ” ಎಂದೆ. ಅದಕ್ಕೆ ಅವರು ಆತ್ಮೀಯವಾಗಿ 
ಮಾತಾಡುವಾಗ ಯಾವಾಗಲೂ ಮಾಡುವಂತೆ ಒಂದಂ ಕಣ್ಣು ಹೊಡೆದು “ ಅದರಲ್ಲಿ 
ನವ್ಯತೆ ಕಡಿಮೆ ಕಣಯ್ಯ ” ಎಂದು ನನ್ನ ಮಾತನ್ನೂ ಸಮರ್ಥಿಸುವಂತೆ ಮಾತು 
ಫ್ರುಂದುಷಕಳಳು. ನವ್ಯ ಜಳ ಮಹಾ ತ ಬಾಯಿಂದ ಈ 
ಮಾತನ್ನು ಕೇಳಿ ನಾನು ಒಂದರೆಕ್ಷಣ ದಂಗಾದೆನಾದರೂ ಸಾವರಿಸಿಕೊಂಡು, ಅದೇ 
ಹೆಸರಿನ ಕವನ ಸಂಕಲನದಲ್ಲಿರುವ ನನ್ನ ಮೆಚ್ಚಿನ "ಯಜಮಾನ', “ಸಂತೋಷ 
ವಾಗುತ್ತದೆ', "ಬಂಡಾಯ, "ಖ್ರೀತಿ, "ಮೈ ಗೆ ಬಿತವಾದರೆ” ಹಾಗೂ “ಬಾಂಧವ್ಯ” 
ಕವನಗಳ ಬಗೆಗೆ ಮುಕ್ತವಾಗಿ ಮಾತನಾಡತೊಡಗಿದೆ, ಸಂಕ್ಷಿಪ್ತವಾಗಿಯಾದರೂ, 


ತೆ 


ಮುಕ್ತವಾಗಿ ಮಾತನಾಡತೊಡಗಿದೆನೆಂದು ಏಕೆ ಹೇಳುತ್ತಿರುವೆನೆಂದರೆ ಅಡಿಗರ 
ಕಾವ್ಯದ ಬಗ್ಗೆ ಈ ಮುಂಚೆ ನಾನು ಆತ್ಮವಿಶ್ವಾಸದಿಂದ ಮಾತನಾಡಲಾಗದ ತೊಂದರೆಗೆ 
ಸಿಲುಕಿದ್ದೆ. "ಅವರ ಕಟ್ಟುವೆವು ನಾವು” ಘಟ್ಟದಾಚೆಗಿನ ಕಾವ್ಯವನ್ನು ನಾನು 
ಆಸ್ಚಾ ದಿಸಲಾಗದಿದ್ದ ಕಾಲದಲ್ಲಿ ನನ್ನ ಸರೀಕ ಕಾವ್ಯಾಭಿಮಾನಿಗಳು ಅದನ್ನು ಹಾಡಿ 
ಹೊಗಳಿ ಅಟ್ಟಿ ಕ್ಕೇರಿಸುತ್ತಿದ್ದರು. "ಭೂಮಿಗೀತ'ದ ಕಾಲಕ್ಕೇ, ಅದಕ್ಕೆ ಮುನ್ನುಡಿ 
ಬರೆದಿರುವ ಡಾ। ಯು. ಆರ್‌. ಅನಂತಮೂರ್ತಿಯವರು 5“ “ಅರಳು ಮರಳು” 
ಸಂಗ್ರಹಕ್ಕಿ ೦ತ ಹಿಂದಿನ ಬೇಂದ್ರೆ, ಇನ್ನೂ ಜೀವಂತ ಕಾವ್ಯ ರಚಿಸುತ್ತಿ ರುವ ಆಡಿಗ, 
ಈ ಇಬ್ಬರೇ ಕನ್ನಡದ ಅತಿ ಶ್ರೇಷ್ಠ ಕವಿಗಳೆಂದು” ಹು ನೀಡಿದ್ದ ರು. 


ಅದೇನೇ ಇರಲಿ, ಅಡಿಗರ ಆ ಕಾವ್ಯ ತನ್ನೆಲ್ಲಾ ಆಕರ್ಷಕ ಅಂಗಸೌಷ್ಠವ, ಆಳದಲ್ಲಿ 
ಅರ್ಥಗಳನ್ನು ಹೊಮ್ಮಿಸಬಲ್ಲ ಸಂಕೇತ-ಪ್ರತಿಮೆಗಳು ಹಾಗೂ ತಲೆದೂಗಿಸಬಲ್ಲ ತತ A 
ಮೀಮಾಂಸೆಯ ಹೊರತಾಗಿಯೂ ಏನೋ ಮುಖ್ಯವಾದ ಹಾಗೂ ಪ್ರಾಣಸಮವಾದ 
ಅಂಶವೊಂದು ಅದರಲ್ಲಿ ಕಾಣೆಯಾಗಿದೆಯೆಂದು ನನಗೆ (ಹಾಗೂ ನನ್ನಂತೆ ಹಲವರಿಗೆ?) 
ಬೋಧೆಯಾಗುತ್ತಿತ್ತು. ಸ್ಥೂಲವಾಗಿ ಹೇಳುವುದಾದರೆ ಈ ಕಾವ್ಯದ ಹಿಂದಿರುವ 
ಕವಿ ಓರ್ವ ಸಿನಿಕ ವೈ ದಿಕನೇ ಹೊರತು ಜನಮನವನ್ನು ಒಂದು ಹಂತದಲ್ಲಾದರೂ 
ಆರ್ದ್ವಗೊಳಿಸಬಲ್ಲ "ದ್ರಷ್ಟಾ ರನಲ್ಲ ಎಂದೆನಿಸುತ್ತಿತ್ತು. ("“ಭೂಮಿಗೀತದ'ದ ಕವನ 
ಗಳನ್ನು ಓದಲು ಆರು ಪುಟಗಳ ಟಿಪ್ಪಣಿಗಳು ಅಗತ್ಯವೆಂದು ಕವಿಗೇ ಅನ್ನಿ ಸಿದೆ.) 
One 3110 ಅಡಿಗರ ಈ ಕಾವ್ಯ ದಸ ರ ಜಳ: ತನ್ನ ಅಹಂಕಾರಕ್ಕೊ 
ಗ್ಗ ದ್ದ ನೆಲ್ಲಾ ಗಾಢವಾಗಷ್ಟೆ ಉತ, ಹಂ ಮತ್ತು ನಿಷ್ಕು ರವಾಗಿ ವ್ಯಂಗ್ಯ-ಕಟಕಿ- 
ಶ್ರೀರ್ಪುಗಳ ' ಮೂಲಕ ದಮನ ಮಾಡಲೆತ್ಲಿಸುವ ವಸಿಷ್ಠ ತನ ಈ ಕಾವ್ಯದ ಸ್ಕಾ ಯಿ 
ಭಾವ. ನೀತಿಶಾಸ್ತ್ರ ಇವರಸಿ ಸ್ಥಿ ರಭಿತ್ತಿ ಯಾಗಿತ್ತು. “ಆದರೆ, ಬಹುಶಃ ಅಡಿಗರು 
ಹುಟ್ಟು ಕವಿಯಾಗಿದ್ದು ದರಿಂದಲೋ ಏನೋ ಕೊನೆಗೂ, ಈ ಎಲ್ಲ ದುಷ್ಟ ತನಕ್ಕೂ, 
ಕಾವ್ಯಕ್ಕೂ ಸಂಬಂಧವಿಲ್ಲ ಎಂಬ ಅರಿವಾಗಿ "ಮೋಹನ ಮುರಲಿ'ಯ ಅನುಭಾವಕ್ಕೆ 
' ಹಿಂದಿರುಗಿದರು, “ಚಿಂತಾಮಣಿಯಲ್ಲಿ ಕಂಡ ಮುಖ'”ದಲ್ಲಿ, ಇದು ಕೇವಲ ಸ ಸ್ವಸ್ಥಾನಕ್ಕೆ | 
ವಾಪಸಾತಿಯಲ್ಲ; "ದೇಶ ಸುತ್ತಿ ಕೋಶ ಒದಿ” ಸಂಪನ್ನಗೊಂಡ ವಾಪಸಾತಿ ಎಂಬುದು 
“ಚಿಂತಾಮಣಿಯಲ್ಲಿ ಕಂಡ ಮುಖ” ಕವನಗಳನ್ನು ಓದಿದ ಎಲ್ಲರಿಗೂ ಗೊತ್ತಿದೆ. 


ಆದರೆ “ಚಿಂತಾಮಣಿಯಲ್ಲಿ ಕಂಡ ಮುಖ” ಹುಟಿ ಸಿದ್ದ ಆಸೆಯನ್ನು “ಸುವರ್ಣ 
ಪುತ್ಥಳಿ” ಕೊಂಚ ಮಟ್ಟಿ ಗೆ ಮಸಕುಗೊಳಿಸುತ್ತದೆ. ಕವಿ ಅದೇ ಲಹರಿಯಲ್ಲಿರಂವ 
ರಾದರೂ “ಸುವರ್ಣ ಪು ಳಿ'ಯ ಬಹಳಷ್ಟು ಕವನಗಳು ಅವಸರದವು, ಅರ್ಧ 
ಬೆಂದವುಗಳು ಹಾಗೂ ಪೇಲವವಾದವು ಎಂದೆನ್ನಸ ತ್ತವೆ, ಇದನ್ನು ಅಡಿಗರೇ ತಮ್ಮ 


ಜುಲೈ-ಆಗಸ್ಟ್‌ ೧೯೯೦/೬೯ . 


"ಎರಡು ಮಾತು'ಗಳಲ್ಲಿ “ಹತ್ತರ ಕೂಡೆ ಹನ್ನೊಂದು ಎಂಬ ಹಾಗೆ ಇದು ನನ್ನ 
ಹನ್ನೊಂದನೆಯ ಕವನ ಸಂಕಲನವೂ ಹೌದು” ಎಂದು ಸೂಚ್ಯವಾಗಿ ತಿಳಿಸಿದ್ದಾರೆ. 
ಬಹುಶಃ ಅವಕ್ಕೇ ಈ ಪುಸ್ತಕಕ್ಕೆ ಜಿ. ರಾಜಶೇಖರ್‌ ಬರೆದಿರುವ ಮುನ್ನುಡಿಯೂ 
ತೇಪೆ ತೇಪೆಯಾಗಿದೆ. ಇಲ್ಲಿರುವ ಹತ್ತೊಂಭತ್ತು ಪದ್ಯಗಳಲ್ಲಿ ಎಂಟು ಪದ್ಯಗಳು 
ಐದರಿಂದ ಇಪ್ಪತ್ತೈದು ವರ್ಷಗಳಷ್ಟು ಹಿಂದೆ ಬರೆದು..ಬಿಟ್ಟವನ್ನು, ಮತ್ತೆ ಪ್ರಕಟಣೆಗೆ 
ಅಣಿಗೊಳಿಸಿರುವಂತಹವು. ಸಂಕಲನಕ್ಕೆ ಪುಟಗಳನ್ನು ಸೇರಿಸುವುದರ ಹೊರತಾಗಿ 
ಮತ್ತಾವ ಮಹತ್ತರ ಉದ್ದೇಶವೂ ಈ ಪದ್ಯಗಳಲ್ಲಿಲ್ಲ. "ನಮ್ಮ ಪುಟ್ಟ” ಎಂಬ ಕವನ 
ಮಾತ್ರ “ಇನ್ನಿಲ್ಲ ನಮ್ಮ ಪುಟ್ಟ” ಎಂಬ ಕವನಕ್ಕೆ ಹಿನ್ನೆಲೆಯೊದಗಿಸುತ್ತದೆ. 
ಏಕತತ್ವಕ್ಕೆ ಬಹುಮುಖತ ವಿದೆ; ಆ ಬಹುಮುಖತ್ವ ಏಕತತ್ವವಾಗಿ ಕರಗಿ 

ಹೋಗುವುದು, ಪ್ರೀತಿಯ, ಸಹನೆಯ, ಕರುಣೆಯ ಹಾಗೂ ವ್ಯವಧಾನದ ಕಣ್ಣು ಗಳಲ್ಲಿ 
ಎಂಬ ಅರಿವನ್ನು “ಚಿಂತಾಮಣಿಯಲ್ಲಿ ಕಂಡ ಮುಖ'ದಲ್ಲಿ ಪಡೆದುಕೊಂಡಂತೆ 
ತೋರುವ ಅಡಿಗರು ಇಲ್ಲಿ “ಮೌನದ ಸುವರ್ಣ ಪುತ್ಥಳಿ”, “ಹೊಸ ಸವಾಲಿನ 
ಮೊಳಗಿಗಂಜಿ”, “ದೊಡ್ಡವರ ಸಹವಾಸ”, “ಅಮೂರ್ತ ಚಿಂತನ” ಹಾಗೂ “ಇನ್ನಿಲ್ಲ 
ನಮ್ಮ ಪುಟ್ಟ” ಎಂಬ ಐದು ಒಳ್ಳೆ ಕೈಯ ಕವನಗಳನ್ನು ನೀಡಿದ್ದಾರೆ. ಸೆಟೆದು 
ಕೊಂಡಂತಿದ್ದ ಅಡಿಗರ ಅಂತಃಕರಣ ಇಲ್ಲಿ ಬಿಚ್ಚಿಕೊಂಡಿದೆ: ಮನುಷ್ಯ ವಠಾತ್ರರಾಗಿ 
ತಮ್ಮ ಪ್ರೀತಿಯ ಹೆಂಡತಿ ಹಾಗೂ ಮುದ್ದಿನ ನಾಯಿ ಬಗ್ಗೆ ಪದ್ಯಗಳನ್ನು 
ಬರೆದಿದ್ದಾರೆ. ತಿಳಿನೀರಿನಂತಹ ಪ್ರೀತಿ ತನ್ನ ಪಾರದರ್ಶಕ ಭಾಷೆಯ ಮೂಲಕ ತನ್ನ 
ಒಳ ಚೆಲುವನ್ನು ಹೊರಹೊಮ್ಮಿಸುವ ರೀತಿ ನೋಡಿ; 

ಮುಖದಲ್ಲಿ ಮೂಡಿ ಮಸಳುವ ಭಾವ ಭಾವಾಂತರದ 

ನೂರಾರು ಮುದ್ರೆಗಳ ನಿನ್ನ ಭಾಷೆ : 

ಕಲಿತು ಅರ್ಥೈಸುತ್ತ ಬದುಕಿ ಬಂದೆ 

ಅರೆ ಅದೇ ತಾಯೊಲವು ನಿಷ್ಠೆ ಮುಗಿಯದ ದಂಡಿಮೆ 

ಈ ಇಂಥ ಯೋಗಕರ್ಮವನೆಂತು ಎಲ್ಲಿಂದ 

ಕಲಿತುಕೊಂಡೆ ? (ಮೌನದ ಸುವರ್ಣ ಪುತ್ಥಳಿ) 

ಹಾಗೇ ಕರುಣೆ ಭಾಷೆಯಲ್ಲಿ ತನ್ನ ಲಯವನ್ನು ತಾನೇ ಕಂಡುಕೊಳ್ಳುವ 

ರೀತಿಯನ್ನು ಗಮನಿಸಿ; : . . ಕಾ 

ಪುಟ್ಟ, ಪುಟ್ಟೂ, ಪುಟ್ಟಿ. ಪುಟ್ಟಯ್ಯ 

ಪುಟ್ಟೂರಾಯ, ಎಲ್ಲಿ ನೀನೀಗ ಎಲ್ಲಿ? 

ನಿಲ್ಲಯ್ಯ ಮಗು, ಎತ್ತ ನಡೆದೆ ? 


೭೦ / ಸಂವಾದ 


ಎಲ್ಲಿರುವೆ ನೀನೀಗೆ ಮಗು ? ಮಣ್ಣಿ ನೊಳಗೆ 
ಹೂತು ಹೋಯಿತು ದೇಹ. ನಿನ್ನ ಯ ಪ್ರಾಣ 
ಎತ್ತ ಹಾರಿತೊ ಕಾಣೆ. ಎಲ್ಲಾ ದರೂ ಇರು ನೀನು, 
ನಿನ್ನ ಮರೆಯೆವು ನಾವು . 
ತ] (ಇನ್ನಿಲ್ಲ ಲ ನಮ್ಮ ಪುಟ ಬ) 


ಯಾವಾಗಲೂ “ದೊಡ್ಡ "ದನ್ನ ೇ ಅರಸುವುದನ್ನು ವ್ಯಸ ;ಸನಮಾಡಿಕೊಂಡಿದ್ದ 
ಅಡಿಗರಿಗೆ “ದೊಡ್ಡ ವರ ಸ್‌ aa ದೊಡ್ಡ ದು-ಸಣ್ಣ ದು ಎಂಬ 
ಕಲ್ಪ ನೆಯೇ ಅಹಂಕಾರ ಪೆ ಪ್ರೇರಿತವಾದದ್ದು ಎಂಬುದರ ಹೊಳಹು ಸಿಕ್ಕಿ ಡೆ: 
ಯಾವಾಗಲೋ ಬಂದು ಬಡಿವುಲೈ ಗಳಿಗಾಗಿ 
ಲಕ್ಷ ನಕ್ಷತ್ರ ಕಣ್ಮುಚ್ಛ ಬೇಕೆ ? 
ಸೂರ್ಯ ಲ್‌ ಮೇಲೆ, ಚಂದ ನಿಲ್ಲದ ವೇಳೆ 
ಎಂದೆಂದಿಗೂ ಕೊನೆಗೆ ಮಿನುಗು ಬೆಳಕೇ. 


ke. ಅವರ. ವ್ಯ ಕ್ರವಾದಿತ್ವ ತನ್ನ ಪ್ರತ್ಯೇಕ ಶ್ರೇಷ್ಠತೆಯ ಧಿಮಾಕನ್ನು 
ಕಳೆದುಕೊಂಡು 
` ಶತಮಾನಗಳ ಗಲೀಜು ಕೊಳೆ ಕಸವ ಕಳೆಯಲು ಶುದ್ಧ 
ಬಿಸಿಲು ಬೆಳಕೂ ಇರದೆ ಎಂತು ಸಾಧ್ಯ? - | 
ಪ್ರತಿ ಹೃ ದಯದಲ್ಲೂ ರವಿ ಮೂಡಿ ಪ ರ್ರ ಖರವಾಗದೆ ಬಿಸಿಲು 
ಹೊಸ ಮುಗಿಲು ಮಳೆಬಿಲ್ಲು, ಮಳೆ, ಎಲ್ಲಿ ಅಪೂರ್ವ ಫಸಲು ? 
ಎಂಬ ಪ್ರಶ್ನೆ ಕೇಳಿಕೊಳ್ಳುವ (“ಹೊಸ ಸವಾಲಿನ ಮುಳುಗಿಗಂಜಿ”) ವ್ಯವಧಾನ 
ಸಾಧ್ಯವಾಗಿದೆ ಅಡಿಗರಿಗೆ. ಈ ವ್ಯವಧಾನವೇ “ಅಮೂರ್ತ ಚಿಂತನ”ದಲ್ಲಿ ಮಹಾ 
ಸಹನೆಯಾಗಿ ಬೆಳೆದು "ಹೊಸ? ಚಿಂತನ. ಸಂಸ್ಕೃತಿಯ ಕಡೆ ಹೊರಳುವುದರಲ್ಲಿ 
| ದ: | 
ಅಧ್ಯಾಯ 
ತಗಳ ಎಲ್ಲ ಡೆ ಹೂ ಹೊ ಜಾ ಹೂವು ಹೀಚಾಗಿ 
” ಹೀಚು ಕಾಯಾಗಿ ರಸತುಂಬಿ ಪರಿಪಕ್ವವಾಗುವ ತನಕ 
ಅವಕಾಶ ಕೊಡುವ, ಪಡೆವ ಹೊಸಸಂತಾನ ಮಣ್ಣಲ್ಲಿ 
ಚಿಗುರಿ ಚಿನ್ಮಯವಾಗಿ ಚಿಗಿತು ಫಲಿಸುವ ತನಕ 
ಫಲಿಸಿ ಪರಿಪಕ್ವವಾಗಿ ಮಾಗುವ ತನಕ 
ಕಾಯಬೇಕಯ್ಯ ಅಣ್ಣಯ , ನಿರಾಶೆಗೂ ಉಂಟೊಂದು ತಾರಿ; 
ಅದರಾಚೆ ಆಶೆ ಸವಾರಿ ಹೊಸ ದಿಗಂತದೆಡೆಗೆ. . 
ಜುಲೈ-ಆಗಸ್ಟ್‌ ೧೯೯೦/೭೧ 


f 


ಈವರೆಗೆ ಕಾವ್ಯದ ರಾಚನಿಕ ಹಂತದಲ್ಲಿ ಮಾತ್ರ, ತರ್ಕ ಮೀರಿದ್ದ ಅಡಿಗರು 
ಕ್ರಮೇಣ ಅದರ ಆಂತರ್ಯದ ಮಟ್ಟದಲ್ಲೂ ಅದನ್ನು ಮೀರುವ ಸಾಧನೆಯಲ್ಲಿ 
ತೊಡಗಿದ್ದಾ ರೆ. ಇದು ಬಹುಶಃ ಸಾಧ್ಯವಾಗಿರುವುದು ಅವರು, ಎಂದೋ ತಮ್ಮ 
ಜಾತ್ಯಾತೀತ ಗುಣವನ್ನು ಕಳೆದುಕೊಂಡಿರುವ ಪುರಾಣ ಪ್ರತಿಮೆಗಳ ಅವಾಂತರದಿಂದ, 
ಹಾವುಗಳೂ ಸೇರಿಕೊಳ್ಳ ಬಹುದಾದ “ಹುತ್ತ ಗಟ್ಟಿ ದ ಚಿತ್ತ”ದ ಸಂಕೀರ್ಣತೆಯಿಂದ 
ಹಾಗೂ ಸಾಗರಃ ಪದವಿನ್ಯಾಸ ಲೋಲುಪ ಭೀತ ಆಯಾಸಗೊಂಡು ನೇರ 
ಹೃ ದಯ ಸಂವಾದದಲ್ಲಿ ಎರಷೂಸಲ]ೆ ) ಸಿರುವುದರಿಂದ. 


—ಡಿ. ಎಸ್‌. ನಾಗಭೂಷಣ 


ಮೊಸಟ ಸೈಟ್‌ 


ಅರಣ್ಯ ಕಾಂಡ (ಕವನಗಳು) 
ಲೇಖಕರು: ಜಿ. ಎಸ್‌. ಉಬರಡ್ಕ | "| 
ಜಿ. ಎಸ್‌. ಉಬರಡ್ಕರ ಈ ಎರಡನೆ ಕವನ ಸಂಕಲನದಲ್ಲಿ ಇಪ್ಪತ್ತೇಳು 
ಕವಿತೆಗಳಿವೆ. ` ಪರಿಸರದ ಹೊಸ ಸೀಮೆಗಳ ಅನ್ವೇಷಣೆಗೆ ತೊಡಗಬೇಕೆಂಬ ಹಂಬಲ 
ಹೊತ್ತ ಈ ಕವಿಯ ಕಾವ್ಯದ ಪ್ರೇರಣೆಗಳಲ್ಲಿ ಸಾಮಾಜಿಕ ಕಾಳಜಿಗಳು, ಪರಿಸರದ 
ಪ್ರೀತಿ ಮುಖ್ಯವಾಗಿವೆ. ಇದರಲ್ಲಿ ಕೆಲವು ಕವಿತೆಗಳು (ಉದಾ: "ದೇಶ ಕಟ್ಟುವ 
ಕೆಲಸ”, "ಅರಣ್ಯ ಕಾಂಡ' ಹಾಗೂ “ತುರ್ತು ಕಳೆದ ಮೇಲೆ' ಬುದ್ಧಿ ಪೂರ್ವಕವಾದ 
ಆಶಯಗಳನ್ನು ವ್ಯಕ್ತಪಡಿಸುತ್ತ ದೆಯೇ ಹೊರತು ಕವಿತೆಯಾಗಿ ಹರಳುಗಟ್ಟು ವುದಿಲ್ಲ. 
ಇಂಥ ಗಂಧಕ ಕಾಳು ಕವಿತೆಗಳಿಗಿಂತಲೂ "ಮೆಹರುನ್ನೀಸಾ', “ಬೀಡಿ ಈ; ಡುಗಿ 
ಯರು'ನಂಥ ಕವಿತೆಗಳು_ಕವಿತೆಯಾಗುವ ಕಡೆಗೆ ಹೆಚ್ಚು ಒಲಿದಿವೆ. ಈ ಸಂಕಲನದ 
ಕವಿತೆಗಳಲ್ಲಿ "ಕೊಂಬಂಕೊಕ್ಕಿ ನ ಹಕ್ಕಿ' "ಆರ್ಕಿಡ್‌ ವಂಶ” ದಂಥ ಕವಿತೆಗಳು ಹೆಚ್ಚು 
ಮಹತ್ವಾ ಕಾಂಕ್ಷಿಯಾದವು- ಭಾಷೆ ತಾಸು ಲಯಗಳ ಬಳಕೆಯಿಂದ ಒಂದು ಚಿತ್ರ 
ಕಟು ವುದರಲ್ಲಿ, ಅದರಾಚೆಗಿನದನ್ನು ಧ್ವ ನಿಸುವುದರಲ್ಲಿ ತೊಡಗುತ್ತದೆ. 


ಗೆರೆಗಳು (ಕವನಗಳು) OO 
ಲೇಖಕರು: ೫. ನ. ಶಿವತೀರ್ಥನ್‌ 

ಈ ಕವನ ಸಂಕಲನದಲ್ಲಿ ಐವತ್ತೇಳು ಕವಿತೆಗಳಿವೆ. ವಿರೋಧಾಭಾಸದ ಸತ್ಯ 
ಗಳನ್ನು ಕಹಿವಾಸ್ತವ ಮತ್ತು ಕನಸ ಗಳನ್ನು ಮುಖಾಮಂಖಿಯರಾಗಿಸಿ ಪೂಷಾ 


ಈ [ಸಂವಾದ 


ಚುರುಕಾಗಿ ಮೂಡಿಸುವುದು ಶಿವತೀರ್ಥನ್‌ ಶೆ ಲಿ. ಈ ಚುಟುಕು ಚುರುಕು ಶೆ ಲಿ 
ಯಲ್ಲಿ ಸಮಕಾಲೀನ ಜೀವನದ, ಇತಿಹಾಸದ, ಪುರಾಣದ - ಅನೇಕ ಪಾಠಗಳನ್ನು 
ಕಾವ್ಯದ ತೆಕ್ಕೆಗೊಗ್ಗಿ ಸುವ ಪ್ರಯತ್ನ ಇಲ್ಲಿದೆ. ' | 


"ಕುಶ ಲವ ಕುಶಲವಾ?' ಎಂಬಲ್ಲಿ ಪುರಾಣದಿಂದ ಇಂದಿನವರೆಗೆ ಮನುಕುಲ 
| ವನ್ನು ಅಳೆಯುವ ನೋಟವಿದೆ. "ಬಿರುಬಿಸಿಲಿಗೆ ಅರಳಿನಿಂತ ಸಂತ' ತರಹದ ಮಾತಃ 
ಗಳಲ್ಲಿ ಬದುಕಿನ ಒಳನೋಟವನ್ನು ಫಳ್ಳ ನೆ ಹೊಳೆಯಿಸುವ ಗೆರೆಗಳು ಕೆಲವೊಮ್ಮೆ 
*ಅಲಲೇ ಹುಡುಗಿ” ತರಹ ಬರಿ ಮಾತಾಗಿ ಅಭ್ಯಾಸ ಬಲವಾಗಿ ವೃರ್ಥವಾಗಿಬಿಡುತ್ತದೆ. 
ಚಿತ್ರಕ್ಕೆ ಗೆರೆಗಳು ಮೂಲ. ಆದರೆ ಗೆರೆಗಳು ಹಲವು ಸೇರಿ ಚಿತ್ರವಾಗಬೇಕು ಎಂಬ 
ಗುಟ ನನ್ನು ಈ ಕವಿ ಅರಿಯಬೇಕಾಗಿದೆ. ಈ ಅರಿವಿನತ್ತ ಇಟ್ಟ ಸ ಹೆಜ್ಜೆಗಳು 
“ಗೆಂಡಗಯ್ಯ?' ಕವನದಲ್ಲಿ ಕಾಣುತ್ತವೆ. | 


ಕತ್ತಲ ಹೂವಿನ ಹಾಡು (ನೀಗ್ರೋ ಕವಯಿತ್ರಿಯರ ಕಾವ್ಯ) 
ಕನ್ನಡಕ್ಕೆ: ಎಂ.. ಆರ್‌. ಕಮಲ 


ಅಮೆರಿಕನ್‌ ವಿಮೋಚನಾ ಚಳುವಳಿಯ ತಾತ್ವಿಕತೆಯ ನಂತರ ಮಹಿಳಾ 
ಚಿಂತನಕ್ಕೆ ಹೆಚ್ಚು ಪ್ರಸ್ತುತವಾಗಿರುವ, ಕಪ್ಪು ಲೇಖಕಿಯರ ಕಾವ್ಯವನ್ನು ಕನ್ನಡಕ್ಕೆ 
ತರುವ ಒಂದು ಗಂಭೀರ ಪ್ರಯತ್ನ "ಕತ್ತಲ ಹೂವಿನ ಹಾಡು'. ವಾನಾ ಕುಪಾನಾ 
ಶಾಮ್‌ಳಂಥ ಕಳೆದ ಶತಮಾನದ ಕವಯಿಶ್ರಿಯಿಂದ ಹಿಡಿದು ಇಂದಿನ ಕಪ್ಪು ಬರಹ 
ಗಾರ್ತಿಯರವರೆಗೆ ಈ ಪುಸ್ತಕದ ವ್ಯಾಪ್ತಿ ಇದೆ. ಇಲ್ಲಿ ಕಮಲ ಅವರ ಗಮನ ಅನು 
ವಾದಕ್ಕಿಂತ ಹೆಚ್ಚಾಗಿ ಕವನಗಳ ಕಾವ್ಯತ್ವವನ್ನು ಉಳಿಸಿಕೊಂಡು ಅದನ್ನು ಕನ್ನಡಕ್ಕೆ 
ತಂದುಕೊಳ್ಳುವುದರ ಕಡೆಗಿದೆ. ಹಾಗಾಗಿ ಈ ಕವಿತೆ ವಿದೇಶೀ . ಅನ್ನಿಸುವುದಿಲ್ಲ. 
ಆದರೆ ಇದೇ ಕೆಲವೊಮ್ಮೆ ಕರಿಯ ಹೆಣ್ಣಿನ ಮುಮ್ಮುಖ ಅಳಲಿನ (ವಸಾಹತುಶಾಹಿಯ, 
ವರ್ಣಭೇದದ, ಹೆಣ್ತನದ) ತೀವ್ರತೆಯನ್ನು ತೆಳ್ಳಗಾಗಿಸಿರುವುದೂ ಉಂಟು. 


ಹಕ್ಕಿ `ನಡಿಗೆ (ಕವನಗಳು) 
ಪ್ರಧಾನ ಸಂಪಾದಕ: . ರಾಜೀವೆ ಸಖ 

ಹದಿನೆಂಟು ಜನ ಕವಿ-ಕವಯಿತ್ರಿಯರ ಕವನಗಳನ್ನೊಳಗೊಂಡ ಸಂಕಲನವಿದು. 
ಈ ಕವನಗಳನ್ನು ಆಯ್ದು ಮುನ್ನುಡಿ ಬರೆದಿರುವವರು ವಿಮರ್ಶಕ ಹೆಚ್‌. ಎಸ್‌, 
ರಾಘವೇಂದ್ರರಾವ್‌ ಅವರು. ಇನ್ನೂ ಆಷ್ಟ್ರೇನೂ ಹೆಸರು ಮಾಡಿರದ ಈ ಹದಿನೆಂಟು 
ಜನ ಕವಿಗಳ ಕವನಗಳನ್ನು ಒದಿದಾಗ ಕನ್ನಡ ಕಾವ್ಯದ ಭವಿಷ್ಯದ ಬಸ್ಗೆ ನಿಜ 
ವಾಗಿಯೂ ಭರವಸೆ ಉಂಟಾಗುತ್ತದೆ. ಕಾವ್ಯಕ್ರಿಯೆಗೆ ಹೊರತಾದ ಯಾವುದೇ 


ಜುಲೈ-ಆಗಸ್ಟ್‌ ೧೯೯೦/೩೩ 


ತತ್ವ್ವ_ವಾದಗಳ ಮುಲಾಜಿಗೆ ಸಿಗದೆ ಸಹಜ ಸ್ಫೂರ್ತ ಅಭಿವ್ಯಕ್ತಿಗಾಗಿ ತುಡಿಯುವ 
ಪ್ರಯತ್ನಗಳು ಇಲ್ಲಿವೆ. ವಸ್ತುವಿನ್ಯಾಸ, ಭಾಷೆಯ ಬಳಕೆ ಹಾಗೂ ಲಯನಿರ್ವಹಣೆ 
ಯಲ್ಲಿ ಇನ್ನೂ ಸಾಕಷ್ಟು ಪಳಗಬೇಕಾಗಿದೆಯಾದರೂ, ಕೊಂಕು ಹಗೆನನಗಳಿಲ್ಲದ, 
ಪ್ರೀತಿ, ನೆಮ್ಮದಿಗಾಗಿ ಹಂಬಲಿಸುವ ಯುವ ಮನಸ್ಸುಗಳು ಸೃಷ್ಟಿಸಲೆತ್ತಿಸುತ್ತಿರುವ' 
ಪಾರದರ್ಶಕ ಸೌಂದರ್ಯದ ಒಂದು ಸ್ಥೂಲ ಮಾದರಿಯಂತಿದೆ ಈ ಕವನ ಸಂಕಲನ. 
"ಸೋವಿಯತ್‌ ಬ್ಯಾಲೆಯ ಕೈಗಳು”, "ಜೀವ ಪಕ್ಷಿ, "ಗೋವಾದ ಕವಿತೆಗಳು' 
ಹಾಗೂ "ಕಣ್ಣಾ ಮುಚ್ಚಾಲೆ” ಈ ಸಂಕಲನದ ಉಲ್ಲೇಖಾರ್ಹ ಕವಿತೆಗಳು. 


ವರ್ತುಲದ ಹೊರಗೆ (ಕವನಗಳು) 
ಲೇಖಕರು: ಲಕ್ಷ್ಮೀಶ ಚೊಕ್ಕಾಡಿ 


ಸುಮಾರು 20 ವರ್ಷಗಳಲ್ಲಿ ಬರೆದ ಕವನಗಳಲ್ಲಿ ನಲವತ್ತೆಂಟನ್ನು ಆಯ್ದು ಈ 
ಸಂಕಲನ ಹೊರತಂದಿರುವುದಾಗಿ ಕವಿ ಹೇಳಿಕೊಂಡಿದ್ದಾರೆ. ಈ 20 ವರ್ಷಗಳಲ್ಲಿ ಕನ್ನಡ 
ಕಾವ್ಯಕ್ಷೇತ್ರದಲ್ಲಿ ನಡೆದ ಹಲವು ರೀತಿಯ ಪ್ರಯೋಗಗಳು ಈ ಸಂಕಲನದಲ್ಲಿ ಕಾಣಸಿಗು 
ತ್ತವೆ. ನವ್ಯದ ಸಿನಿಕತನ, ವ್ಯಂಗ್ಯ ಹಾಗೂ ಬಂಡಾಯದ ಬಿಸಿಯುಸಿರು, ಹಾರಾಟಗಳು 
ಇಲ್ಲಿನ ಹೆಚ್ಚಿನ ಕವನಗಳನ್ನು ಆವರಿಸಿಕೊಂಡಿವೆ. ವ್ಯಕ್ತಿ_ಸವಕಾಜಗಳೆರಡರ ಸಣ್ಣತನ 
ಗಳು, ಮೂಢ ಸಂಪ್ರದಾಯಗಳು, ಭ್ರಷ್ಟತೆಗಳು ಹಾಗೂ ನಿಷ್ಕಿಯತೆಗಳನ್ನು 
ಛೇಡಿಸುವುದನ್ನೇ ಮೂಲಕಾಳಜಿಯನಾ ಗಿ ಮಾಡಿಕೊಂಡಿರುವ ಈ ರಚನೆಗಳು ಕವಿತೆ 
ಗಳಾಗಿ ಮಾಗಿಲ್ಲ. ಕಾರಣ; ಸದಾ ತನ್ನ ಹೊರಗನ್ನಷ್ಟೇ (ವರ್ತುಲದ ಹೊರಗೆ?) 
ಪ್ರಶ್ನಿಸುತ್ತಾ ಹೋಗುವ ಕವಿಗೆ ಕಾವ್ಯದ ಬೇರುಗಳು ಮೂಡುವ ತನ್ನ ಒಳಗನ್ನು 
ನೋಡಿಕೊಳ್ಳುವ ವ್ಯವಧಾನವೇ ಇಲ್ಲವಾಗಿದೆ. ಇದಕ್ಕೆ ಏಕೈಕ ಅಪವಾದವೆಂದರೆ 
"ಗಾಳಿ? ಎಂಬ ಕವಿತೆ. ಹೇಳಬೇಕಾದ್ದನ್ನು ಸರಳವಾಗಿ ಹೇಳುವ ಭಾಷಾ ಕೌಶಲ್ಯ 
, ವನ್ನು ರೂಢಿಸಿಕೊಂಡಿರುವ ಚೊಕ್ಕಾಡಿಯವರಿಗೆ ಈ ಸರಳತೆಯೇ ತಾವು ಹೇಳ 
ಬೇಕಾದ್ದನ್ನು ಸರಳಗೊಳಿಸಿಬಿಡಬಹುದು ಎಂಬ ಅರಿವುಂಟಾದರೆ ಒಳೆ ಯದಂ. 
ಇಲ್ಲದಿದ್ದರೆ "ಹೆಣೆದ ಬಲೆಯೊಳಗೆ ಸಿಕ್ಕು ಜೀರ್ಣವಾಗು/ಬದುಕೊಂದು ಹೊಸ ವಿಧದ 
ಕಡೆಗೆ ತಿರುಗು” ಎಂಬ ಅವರ *ಕಾಡು' ಕವಿತೆಯ ಸಾಲು ಕೇವಲ ಹೇಳಿಕೆಯಾಗಿ 
ಯುಳಿಯುವ ಅಪಾಯವಿದೆ. 


ಕಾತರ (ಕವನಗಳು) 
ಲೇಖಕರು: ನಜೀರ ಚಂದಾವರ 


ಈಗಾಗಲೇ ತಮ್ಮ ಗಜಲ್‌ಗಳ ಮೂಲಕ ಕನ್ನಡ ಕಾವ್ಯಾಭಿವಣನಿಗಳ ಗಮನೆ 
ಸೆಳೆದಿರುವ ನಜೀರ ಚಂದಾವರರ ಮೊದಲ ಕವನ ಸಂಕಲನವಿದ್ದು ಇಲ್ಲಿರುವ 
೭೪/ಸಂವಾದ | | | 


id 


ಸುಮಾರು ಮುವ್ವ ತ್ತು ಕವನಗಳಲ್ಲಿ ಒಂಭತ್ತು ಗಜಲ್‌ಗಳಿವೆ. ಮಿಕ್ಕ ಬ ಬಹಳಷ್ಟು 
ಕವನಗಳೂ ಒಟ್ಟು “ಹರಿಯಲ್ಲಿ seer ಇವೆ-ಲಯ ಮಾತ್ರ ಹ ರೆ. 


ಆರ್ದ್ರ ವಿಷಾದ ನಜೀರರ ಸ್ಕಾ ಯೀ ಭಾವ. ಸೂಫಿ ಕಾವ್ಯದಿಂದ ಬಹು 
ಪ್ರಭಾವಿತರಾದಂತೆ ಕಾಣುವ ನಜೀರರ ಕಾವ್ಯ ಗಮನ ವೂ ಆ ಕಾರಣ 
ದಿಂದಲೇ_*ಅಗಲಿಕೆ'ಯ ದುಃಖವನ್ನು ಆದಿಬೌತಿಕ ಸ್ಪಂದನಗಳನ್ನಾಗಿ ಮಾರ್ಪಡಿಸ 
ಲೆಣಿಸುವ ಪ್ರಯತ್ನಗಳಿಂದಾಗಿ. ನಿಸರ್ಗದಲ್ಲಿನ ಚಲನೆಗಳನ್ನು ತಮ್ಮ ಕಾವ್ಯ ದ ಚಲನೆ 
ಗಳನ್ನಾಗಿ ಮಾಡಿಕೊಳ್ಳ ಬಲ್ಲ ಛಾತಿ ಪ್ರದರ್ಶಿಸಿರುವ ಈ "ಕವಿ ನಿಸರ್ಗದ ಆ ಚಲನೆ 
| ಗಳನ್ನು ಮಂದ್ರ ಸ ಸ್ವರದಲ್ಲಿ ಮಾತ್ರ J ಉನ ಇವರ ಕಾವ್ಯ ಮಂದ್ರಸ್ಮರ 
ದಲ್ಲೇ. ಕಂತಿ ಹೋಗುವ ಅಪಾಯವಿದೆ. ನಿಸರ್ಗದ ಚಲನಾತ್ಮ ತೆ” ಮಂದ್ರದಿಂದ 
ರುಂದ್ರದವರೆಗೂ ಹರಡಿದೆ ಎಂಬುದನ್ನು ಅರಿತು ಆ ಎಲ್ಲ ಸ್ವರಗಳ ಸ್ಪಂದನಗಳನ್ನೂ 
ತಮ್ಮ ಕಾವ್ಯದಲ್ಲಿ ತರಬಲ್ಲವೆರಾದರೆ ನಜೀರ್‌ ಸಮಕಾಲೀನ ಕನ್ನಡ "ಕಾವ್ಯ ಕ್ಕೆ ನಿಜ 
ವಾಗಿಯೂ "ಹೊಸ ಬೆಡಗು ತರಬಲ್ಲರು. ಈ ಕವಿಗೆ ಆ ಶಕ್ತಿ ಇತ ಎಂಬುದನ್ನು 
ಕಾದುನೋಡಬೇಕಾಗಿದೆಯಾದರೂ ಈ ಸಂಕಲನದ ಬಹುಪಾಲು ಎಲ್ಲ ಕವನಗಳನ್ನೂ 
ನಾವು ಒಮ್ಮೆಯಾದರೂ ಓದಿ ಆನಂದಿಸಬಹುದಾಗಿದೆ. 


ಮುಸ್ಸಂಜೆ ನೆರಳಲ್ಲಿ (ಕವನಗಳು) 
ಲೇಖಕರು: ಶಂಕರ ಕಟಗಿ © ಫ್‌ತ್ತ (ಐ! ee 

ಶಂಕರ ಕಟಗಿಯವರ ಎರಡನೆಯ ಕವನ ಸಂಕಲನವಿದು. ಇಲ್ಲಿನ ಪದ್ಯಗಳು 
ಕಟಗಿಯವರ ಭಾಷೆಯ ಮೇಲಿನ ಹಿಡಿತವನ್ನು ತೋರಿಸುತ್ತವೆ. ಪದ್ಮ ಪದ್ಯಗಳಲ್ಲಿ 
ಸುಂದರವಾದ ಸಾಲುಗಳು ನಮ್ಮನ್ನು ಎದುರುಗೊಳ್ಳು ತ್ತವೆ . “ಗಂಧವತಿಯರ ಗೆಳತಿ” 
ಪದ್ಯದಲ್ಲಂತೊ ಎಪೊ ದು ಸುಂದರ ಸಾಲುಗಳಿವೆ ಇಂಥ ಸುಂದರ ಸಾಲುಗಳ 
ಮೂಲಕ ಈ ಸಂಕಲನದ ಮೊದಲ ಹನ್ನೊಂದು ಕವಿತೆಗಳು ಕವಿಯ ಕಾವ್ಯಶಕ್ತಿಯ 
ಬಗ್ಗೆ ಭರವಸೆ ಹುಟ್ಟಿ ಸುತ್ತವೆ. ಅದರೆ ಈ ಪದ್ಯ ಗಳು ನಮ್ಮಲ್ಲಿ ಅತೃಪ್ತಿಯನ್ನ್ಲೂ 
ಹುಟ್ಟಿ ಗ, ಕಾರಣ: ಈ ಕವತೆಗಳೆಲ್ಲ ಬಹುತೇಕ reed 
ತೋರುತ್ತ ವೆ. ಈ ಕವಿತೆಗಳಲ್ಲಿ ನಳನಳಿಸುವಂಥ ಜೀವವಿದ್ದ ರೂ ಅದಕ್ಕೆ ಹಬ್ಬ ಲು 
ಅವಕಾಶ ನೀಡಲಾಗಿಲ್ಲವೆನಿಸುತ್ತದೆ. 


ಸಲಹೆ? "ಕಾತರ' ಮತ್ತು "ತಂಪು ತಾರೋ ಮೋಡದಾಗ' ಈ ಪದ್ಯಗಳು 
ಕಟಗಿಯವರ ಇನ್ನೊ ೦ದು ಆಸಕ್ತಿಯ, ಸ ಫಲವಾಗುವ ಪ ಪದ್ಮಗಳು. 


ಜುಲೈ-ಆಗಸ್ಟ್‌ ೧೯೯೦/೭೫ 


ಹಕ್ಕಿಯ ಹರೆಯೆ (ಕವನ) 
ಲೇ2 ೀಖಕರು : ಪದ್ಮಾ ಶೇಖರ್‌ 

ಪದ್ಮಾ ಶೇಖರ್‌ `ಅವರ ಈ ಮೊದಲ ಸಂಕಲನದಲ್ಲಿ ಐವತ್ತಕ್ಕೆ ಎರಡು ಕಡಿವೆಂ 
ಪದ್ಯಗಳಿವೆ. ಪದ್ಮಾ ಅವರ ದೃಷ್ಠಿ ಕೋನ ವೈವಿಧ್ಯಮಯವಾಗಿದೆ. ಆದರೆ ಈ 
ದೃ ಷ್ಟಿಪಟಲ ಮಾಳಾ ಹೆಣ್ಣಿ ನದು. ಹೆಣ್ಣಿ ನ ಶೋಷಣೆ ಮತ್ತು ಅದಕ್ಕೆ 
ಹತಾ ಗಂಡನ್ನು ಗುರುತಿಸುವ ಪದ ,ಗಳಿರುವಂತೆಯೇ ಹೆಣ್ಣು ತನ್ನ ಮಿತಿ 
ಗಳನ್ನು ಗುರುತಿಸಿಕೊಲ್ಳೆ ಬೇಕೆನ್ನು ವ ಕಭಷನಾಕು' ದಂಥ ಪದ್ಯ ಆ ''ಪೂರೆಕಳಜು- 
ಪದ್ಯ ಹೆಣ್ಣಿಗೆ ಟಿ ಮಾ ಫೆ ಸ್ಟೊ € ಹೇಳುತ್ತದೆ. “ಪ್ರಕ ೈತಿ_ಪುರುಷ'ದಂಥ 
ಪದ್ಯಗಳು ಗಂಡು ಹೆಣ್ಣಿನ ಚಾಳ ಜಾನ po. ಹೇಳುತ್ತವೆ. 


ಈ? ವಿಭಿನ್ನ 'ನಿಲವುಗಳನ್ನು ಒಳೆಗೊಳು ವುದರಿಂದ ಇದೀ ಸಂಕಲನಕ್ಕೆ ಒಂದು 
ರೀತಿಯ ನಿರ್ಲಿಪ್ತ ನಿಲುವು ಸಾಧ್ಯವಾಗಿದೆ. ಆದರೆ ಪ್ರತ್ಯೇಕ ಪದ್ಯಗಳನ್ನು ತೆಗೆದು 
ಕೊಂಡಾಗ ಅವುಗಳಲ್ಲಿ ಒಂದೊಂದು ಮೈಯ್ಯು ಮಾತ್ರ ಸಂಭವಿಸಿ ಅವೆಲ್ಲ ಎಳೆ 
ಎಳೆಗಳಾಗಿ ಉಳಿದುಹೋಗುತ್ತವೆ. ಹೆಣ್ಣು - ಪ್ರಕೃತಿ ಮತ್ತು ಮಗು - ಗಂಡು 


ಸಮೀಕರಣಗೊಳ್ಳು ಿವಂಥ "ಕೌತುಕ' ಮತ್ತು "ನನ್ನ ಪೋರ' ಸಫಲ ಪದ್ಯಗಳಾಗಿವೆ. 


ಅಂತರಾಳೆ (ಕವನಗಳು) , 
ಲೇಖಕರು : ತಾಳ್ಯದ ನೇದಮೂರ್ತಿ 
"ಅಂತರಾಳ' ತಾಳ್ಯದ ವೇದಮೂರ್ತಿಯವರ ಮೊದಲ ಕವನ ಸಂಕಲನ, 
ಕಾವ್ಯಕ್ತಿ ಕ್ರಿಯೆ ಒಂದು ಪ್ರತಿಷ್ಠಿತ ಚಟುವಟಿಕೆ ಎಂದೋ ಅಥವಾ ಒಂದು ಚಟ. 
ವೆಂದೋ ಆದಾಗ ಮೂಡಿಬರುವ ಕವಿತೆಗಳು ಇಲ್ಲಿವೆ. ಒಂದಾದರೂ ನಮ್ಮನ್ನು 
ತಟ್ಟುವುದಿಲ್ಲ. ಈ ಪದ್ಯಗಳು - ನಾನೀಗ ಮೌನಿ _ ಎಂದು ಘೋಷಿಸುತ್ತ 
ಮಾತನಾಡುತ್ತವೆ ಮಾತಾಡುತ್ತವೆ  ' ನಿಲ್ಲದ ನಿರಂತರ ಮಾತಿನಲ್ಲಿ ಕೊಚ್ಚಿ ಹೋಗು 
ತ್ರವೆ. ಮಾತು ಸಾಲುಗಳಲ್ಲಿ ನೆಲೆಗೊಳ್ಳು ತ್ತವೆ ಮತ್ತು ಕವಿತೆ ಮೌನದೊಂದಿಗೆ 
ಮೂರ್ಛೆ ಹೋಗುತ್ತದೆ. ಈ ಮಾತು ಮಾತುಗಳು ಮಧಿಸುವುದೂ ಇಲ್ಲ, 
ಎಲ್ಲ ಸಾಲುಗಳಲ್ಲಿ! ಒಂದರ ಮುಂದೊಂದು ಇಲ್ಲದೇ ಒಂದರ ಹಿಂದೊಂದಂ__ 


ಸಾವಿರ ಕಣ್ಣಿನ ನವಿಲು (ಕವನಗಳು) 

ಲೇಖಕರು : ಕೃಷ್ಣಮೂರ್ತಿ ಬಿಳಿಗೆರೆ 

ಇದು ಕೃಷ್ಣಮೂರ್ತಿ ಬಿಳಿಗೆರೆಯವರ ಎರಡನೆಯ ಕವನ ಸಂಕಲನ, ಇದರಲ್ಲಿ 
24 ಪದ್ಯಗಳಿವೆ. ' ಸಮಾಜಮುಖಿಯಾದ ಕೃಷ್ಣಮೂರ್ತಿಯವರ ಮನಸ್ಸು ಕವನ 


೭೬ ಸಂವಾದ 


ba 


ಕಟ್ಟುವಲ್ಲಿ ಬಳಸುವ ಪ್ರತಿಮಾ ವಿಧಾನದ ಶಿಸ್ತಿಗೆ ಬದ್ದ ವಾಗಿದೆ. ಇದರಿಂದ ಪದ್ಯಗಳಿಗೆ 
ಎಶಿಷ್ಟ ವಾದ ಗಾಂಭೀರ್ಯ ಸಾ ಧ್ಯ ವಾಗಿದೆ. ಇದಲ್ಲದೆ ಕ್‌ ಯುವಕ ಹಿ 
ome ಕವಿಗಳು ಸಾಧಿಸಲಾರದ ನಿರ್ಲಿಪ್ತ ತೆಯನ್ನು ಇವರು ತವ್ಮೂ ಕವನಗಳಲ್ಲಿ 
ಸಾಧಿಸಿದ್ದಾರೆ. ಇವರ ಕವನಗಳು ಯಾರನ್ನೂ ವ್ಯಕ್ತವಾಗಿ ದೂರದೇ, ಇರುವ ದುರಂತ 
ಮಯ ಸಂದರ್ಭ ಹೇಳುತ್ತ ಮುಟ್ಟ ಬೇಕಾದಲ್ಲಿ ಮುಟ್ಟ ಖು. ಪ್ರಯತ್ನಿಸುತ್ತ ವೆ. 
"ಸಾವಿರ ಕಣ್ಣಿ ನ ನವಿಲು”, "ಹೂವು ಅರಳುತ್ತ ವೆ “ಪ್ರೀತಿಸು ಮರಿ” ಇವು ಸಂಕಲನದ 
ಹೆಚ್ಚು ಸಫಲವಾಗುವ ಪ ಪದ್ಯಗಳು. ಇವರ ಹನಿಗವಿತೆಗಳು ಚುರುಕಾದವುಗಳು ಮತ್ತು 
ಗಂಭೀರವಾದವುಗಳು. 


21ನೇ ಶತವತಾನಕ್ಕೆ (ಕವನಗಳು) 
ಲೇಖಕರು : ತ್ತರ ಸ್ಫಾಮಿ 
ಸಂಕಲನದಲ್ಲಿ 31 ಕವಿತೆಗಳಿವೆ. ಸ್ವಾಮಿಯವರಿಗೆ ಕವನ ಕಟ್ಟುವ ಉತ್ಸಾಹ 
ತುಂಬ ಹಿ ಆದರೆ ತಾಳ್ಮೆ ಇಲ್ಲ. ಆದ್ದ" ರಿಂದ ಇಲ್ಲಿನ ಪದ್ಯ ಗಳು ಉತ್ಸಾಹದ 
ಅಭಿವ್ಯಕ್ತಿಗಳಾಗಿ ತೋರುತ್ತವೆ. ಇಂಥದರಲ್ಲಿಯೂ ಈ ಕವಿತೆಗಳು ಸಾ ಸ್ವಾಮಿಯವರು 
ಕಾವ್ಯ ನಿ ಕೆಯನ್ನು ಒಲಿಸಿಕೊಳ್ಳು ವ ಶಕ್ತಿ ಹೊಂದಿದ್ದಾ ರೆಂದು ಅಲ್ಲ ಮಿಂಚೆ ` 
ತೋರಿಸುತ್ತ ವೆ. "ಕಾಯುವದಕ್ಕೆ ತಪವು ಇನ್ನಿ ಲ್ಸ? ಎನ್ನು ವ ಮಾತು ಅರಿತರೆ 
ಸ್ಟಾ ಮಿಯವರಿಂದ ಒಳ್ಳೆ ಯ ಪದ್ಯ ಸ ಬರಬಲ್ಲವನಿಸುತ್ತ ದೆ. "ಹೆಣಗಳು ಮತ್ತು 
ಕಳ ನ್‌ ಮಂಡೆಲಾ?' ಕ್ಯಾ ಹೋಲದ ಒಳ್ಗೆ ಸಿಯ ಪದ್ಯವಾಗಿದೆ. ಆ 


ಪುಸ್ತಕ ಸ್ವೀಕಾರ 


1. ಅರ್ಧ ಸತ್ಯದ ಹುಡುಗಿ ಲೇ: ಚಂದ್ರಶೇಖರ ಪಾಟೀಲ 
ಪ್ರ: ಸಂಕ್ರಮಣ ಪ್ರಕಾಶನ, ಧಾರವಾಡ-8, ಪು: 80 ಬೆಲೆ: 15 ರೂ, 


[೨ 


3 ಆರಣ್ಯ ಕಾಂಡ ಲೇ: ಜಿ. ಎಸ್‌, ' ಉಬರಡ್ಕ . 

ಪ್ರ: ಸಮಾನಾ ವಿಚಾರ ವೇದಿಕೆ, ಚೊಕ್ಕಾ ಡಿ (ದ.ಕ.), , ಪು: 45, ಬೆಲೆ: 15`ರೂ. 
3,` ಗೆರೆಗಳು. ಲೇ: ಕೆ. ನ. ಶಿವತೀರ್ಥನ್‌ . i 
ಪ್ರ: ನೈಯತ್ಯ ಪ್ರಕಾಶನ, - ಮೈಸೂರು-12, ಪುಃ xvi 64, ಬೆಲೆ, 20 ರೂ. 
4. ಗ್ನಿಸ್ತಂಭ ಲೇ: ಡಾ| ಎಚ್‌, ಎಸ್‌ : ವೆಂಕಟೇಶಮೂರ್ತಿ 

ಪ್ರ: ಕೃತಿ ಪ್ರಕಾಶನ, ತ್ಯಾಗರಾಜನಗರ, ಬೆಂಗಳೂರು-70, ಪು: 64 ಬೆಲೆ; 20 ರೂ. 

p ತುಂಗೆಯಲ್ಲಿ ಹೆಣ ಲೇ: ಜಿ. ಪಿ. ಬಸವರಾಜು 
ಪ್ರ: ಅಕ್ಷರ ಪ್ರಕಾಶನ, ಚ ಆಡು (ಸಾಗರ), ಪು: 64, ಬೆಲೆ: 20 ರೂ. 


~ ; ಜುಲೈ-ಆಗಸ್ಟ್‌ ಒಟ ೧೯೯೦/೩೩ 


6. ಬೇರು ಒಣಗಿದೆ ಪ್ರೀತಿ ಲೇ: ಬೆ. ಎನ್‌. ಮಲ್ಲೇಶ್‌, | 
ಪ್ರ: ಅನ್ವೇಷಣೆ ಪ್ರಕಾಶನ, ವಿಜಯನಗರ, ಬೆಂಗಳೂರು-40, ಪು: 64, ಬೆಲೆ; 12 ರೂ, 
7, ಮತ್ತೆ ಸೂರ್ಯ ಬರುತ್ತಾನೆ ಲೇ: ಲೋಕೇಶ ಅಗಸನಕಟ್ಟೆ, 
ಪ್ರ: ಯುವ ಹಿರಿಯ ವಿದ್ಯಾರ್ಥಿ ಸಂಘ, *ಈಗೆರ, ಪು; 56, ಜಿಲೆ: 10 ಠೂ. 
8, . ಕನಸು ನನಸುಗಳ ನಡುವೆ ಲೇ: ರತ್ನಾಮೂರ್ತಿ 
ಪ್ರ: ಭಾವನಾ ಪ್ರಕಾಶನ, ಮುಂಬಯಿ, ಪು: 81, ಬೆಲೆ; 15 ರೂ. 
9." ಹೊಸಗಾಳಿ ಲೇ: ಡಾ! ನಿಂಗಣ್ಣ ಸಣ್ಣಕ್ಕಿ ' 
ಪ್ರ: ಕಾಲಗತಿ ಪ್ರಕಾಶನ, ಠಾಯಭಾಗ, ಬೆಳಗಾವಿ ಜಿಲ್ಲೆ, ಪು: 62, ಜೆಲೆ: 15 ರೂ. 
10, ಚಕ್ರತೀರ್ಥ ಸಂ: ಕೇಶವ ಮಳಗಿ/ಸುಶೀಲಾ ಸಿರೂರು, | 
ಪ್ರ: ಅಂಕುರ ಪ್ರಕಾಶನ, ಬಳ್ಳಾರಿ, ಪು: 100, ಬೆಲೆ: 12 ರೂ. 
11. ಹುತ್ತದೊಳಗಿನ ಹಾವು "ಲೇ: ವಸಂತಕುಮಾರ ಪೆರ್ಲ 
ಪ್ರ: ಸಾಹಿತ್ಯ ಸಂಘ, ಬದಿಯಡ್ಕ, ಕಾಸರಗೋಡು ಜಿಲ್ಲೆ (ಕೇರಳ) 
Ui, SESS EE 1144 
12. ನಾಕೊಂದ್ಲ ನಾಕು ಪ್ರ. ಸಂ. ; ಕಬ್ಬಿನಾಲೆ ವಸನ್ತ ಭಾರದ್ವಾಜ್‌, 
ಪ್ರ: ಬ್ಯಾಂಕರುಗಳ ಸಾಂಸ್ಕೃತಿಕ ಅಕಾಡೆಮಿ, ಹಾಸನ, ಪು: 54 ಬೆಲೆ; 15 ರೂ. 


1. ತಲೆದಂಡ (ನಾಟಕ) ಲೇ: ಗಿರೀಶ್‌ಕಾರ್ನಡ | 
ಪ್ರ: ಮನೋಹರ ಗ್ರಂಥಮಾಲೆ, ಧಾರವಾಡ-11 ಪು: 104127 ಜಿಲೆ: 25 ರೂ. 8 
2. ಹೊಸ ಹೆಜ್ಜೆಗಳು (ಕಾದಂಬರಿ) ಲೇ: ಬಿ. ಚಂದ್ರೇಗೌಡ | 
ಪ್ರ: ಕೃತಿ ಪ್ರಕಾಶನ, ಗವಿಪುರಂ, ಬೆಂಗಳೂರು-19. ಪು: 140 ಬೆಲೆ; 15 ರೂ. 
3. ದಗಡೂ ಪರಬನ ಅಶ್ವಮೇಧ (ಕತೆಗಳು) ಲೇ: ಜಯಂತ ಕಾಯ್ಕಿಣಿ ' 
ಪ್ರ: ಕೃತಿ. ತ್ಯಾಗರಾಜನಗರ, ಬೆಂಗಳೂರು-28 ಪು: 120, ಬೆಲೆ: 20 ರೂ. 
4, ಕಾಲ (ಕತೆಗಳು) ಲೇ: ಜಯಪ್ರಕಾಶ್‌ ಮಾವಿನಕುಳಿ 
ಪ್ರ: ಸ್ಫಟಿಕ ಪ್ರಕಾಶನ. ಮೂಡಬಿದರೆ (ದ,ಕ.) ಪು: 126 ಜಿಲೆ; 20 ರೂ. 
5. ನಾನು ಒಲಿದಂತೆ ಹಾಡುವೆ (ಲಲಿತ ಪ್ರಬಂಧಗಳು) ಲೇ: ಚಂದ್ರಶೇಖರ ಆಲೂರು 
ಪ್ರ: ಕಲ್ಯಾಣಿ ಪ್ರಕಾಶನ, ಶ್ರೀನಗರ, ಬೆಂಗಳೂರು-50 ಪು: 112 ಬೆಲಿ: 15 ರೂ, 
6. ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ಆಧುನೀಕರಣದ ಪ್ರಕ್ರಿಯೆ (ಸಾಹಿತ್ಯ ವಿಮರ್ಶೆ) 
ಲೇ: ಟಿ.ಪಿ. ಅಶೋಕ ಪ್ರ: ಕರ್ನಾಟಕ ಸಂಘ, ಪುತ್ತೂರು (ದ,ಕ.) ಪು: 63 ಬೆಲೆ: 15ರೂ, 
7. ಹೊಸ ಆಲೋಚನೆ (ವಚನ ವಿಶ್ಲೇಷಣೆ) ಲೇ: ಡಾ। ಬಸವರಾಜ ಸಾದರ 
ಪ್ರ: ಶಿವಶಕ್ತಿ ಪ್ರಕಾಶನ, ರಾಯಚೂರು-584 101 ಪು: 112 ಬೆಲೆ: 15 ರೂ, 
'$. ನಕ್ಷತ್ರ ಹೊದಿಕೆ (ವೀಚಿ ಅಭಿನಂದನ) ಸಂ: ಕೆ. ಬಿ, ಸಿದ್ಧಯ್ಯ/ಜಿ, ವಿ, ಆನಂದಮೂರ್ತಿ 


ಪ್ರ: ಚಲನ ಸಹಕಾರಿ ಪ್ರಕಾಶನ, ತುಮಕೂರು-2 ಪು: 46 ಬೆಲೆ; 5 ರೂ. 


೬೮ [ಸಂವಾದ 


'ಸಂಹಶಿರಶರ ಟಏಜ್ಲತಿಗಳು 


ಪ್ರಿಯ ಓದುಗರೆ, | ಸ ಬ 

ಸಂವಾದದ ಹದಿನಾರನೆ ಸಂಚಿಕೆಯನ್ನು ನಿಮ್ಮ ಕೈಯಲ್ಲಿಡುತ್ತಿದ್ದೇವೆ. ಈ 
ಸಂಚಿಕೆಯಲ್ಲಿ ಒಬ್ಬ ಪಾಶ್ಚಾ ತ್ಯ pS ವಿಜಾ ನಿಯ ಚತ ಘಾ ಸತ್ಯ ಗಳ ಸಾರ 
ಸಂಗ್ರಹವನ್ನು “ವಿಜ್ಞಾ ನದ ಅಧ್ಯಾ ವ ಎಂಬ ಹೆಸರಿನಲ್ಲಿ ಕೊಟ್ಟಿದ್ದೆ ವೆ. 


ಈ ತೊ ಎಪ್ಪತ್ತ A i ಆಧ್ಯಾತ್ಮ, ಪರಿಸರ ಪ್ರಜ್ಞೆ ೆ 
ಆರೋಗ್ಯ ಮತ್ತು ತಾವ ಸ ಾವನೆಯ ಬಗೆಗಿನ ಎಚ್ಚ ರವನ್ನು ಅನೇಕ 
ಸಾಮಾಜಿಕ ಆಂದೋಲನಗಳಲ್ಲಿ ಇಡೀ ವಿಶ್ವ ಕಂಡಿತು. ಈ ಸಾಮಾಜಿಕ ಆಂದೋಲನ 
ಗಳು ಕೇವಲ ಆಕಸ್ಮಿಕವಾದುವಾಗಿರಲಿಲ್ಲ. ಇ ವರೆಗೆ ಪಾಶ್ಚಾತ್ಯ ಪ್ರಪಂಚವು ಸಂಯೋ 
ಜನೆಗೆ ಬದಲಾಗಿ ವಿಶ್ಲೇಷಣೆಯನ್ನು, ಸಮಷ್ಟಿವಾದಕ್ಕೆ ಬದಲಾಗಿ ವ್ಯಕ್ತಿ ವಿಶಿಷ್ಟತಾ 
ವಾದವನ್ನು, ಅಂತಃಕರಣ, ಸ್ಫೂರ್ತಿ, ಅರಿವುಗಳಿಗೆ ಬದಲಾಗಿ ತರ್ಕ, ಜ್ಞಾನ, 
ಬೌದ್ಧಿ ಕತೆಗಳನ್ನೂ, ಸಹಕಾರಕ್ಕೆ ಬದಲಾಗಿ ಸ್ಪರ್ಧೆಯನ್ನೂ  ಉತ್ತೇಜಿಸುತ್ತ 
ಬಂದಿತ್ತು. ಆ ಏಕಮುಖ ಬೆಳವಣಿಗೆ ಒಂದು ಅಪಾಯಕಾರಿಯಾದ ಸ್ಥಿತಿಯಲ್ಲಿ 
ನಿಂತಾಗ ಅನಿವಾರ್ಯವಾಗಿ ಮೌಲ್ಯಗಳ ಚಕ್ರಭ್ರಮಣದಲ್ಲಿ ಅಂತಃಕರಣ, ಸಹಕಾರ, 
ಸೇವಾಭಾವನೆ, ಪರಿಸರ ಪ ಜ್ಞ ಗಳು ಎಚ್ಚ ತ್ತು ಕೊಳ್ಳ ಬೇಕಾಯಿತು. 


ಘಃ ಹಿನ್ನೆ ಲೆಯಲ್ಲಿ ವಿಜ್ಞಾ ್ಲಾನವೂ Ne ವಸ್ತು ನಿಷ್ಕ ಮೌಲ್ಯ ಮುಕ್ತ ವಾ ಗಿರಲು 
ಸಾಧ್ಯವಿಲ್ಲ ಎಂಬುದನ್ನು ವಿಜ್ಞಾ ನಿಗಳೂ ಗು ರುತಿಸಿಕೊಂಡರು. ಪೌರ್ವಾತ್ಯ ತತ್ವ 
ಚಾ ನವು ಅಪಾಯದ ಅಂಚಿನಲ್ಲಿರುವ ಆಧುನಿಕ ನಾಗರಿಕತೆಗೆ ದಾರಿ ತೋರುತ್ತ ದನ್ನು ಡು 
ಆಶಯವನ್ನು ಪಾಶ್ಚಾ ತ್ಯ ವಿಜ್ಞಾ ನಿಗಳು ವ್ಯಕ್ತ ಪಡಿಸಿದ್ದಾ ಥೇ ಅಂಥ ಸೂಕ್ಷ | 
ಗ್ರಹಿಕೆಯ ವಿಜ್ಞಾ ನಗಲೆ ಫಿ ಬ್ರತೋ ಕಾಪ್ರ ಒಬ್ಬ. ಭಾರತೀಯ ಆಧ್ಯಾತ್ಮ, ತಾವೋ 
ಮತ್ತು ರನ್‌ಗಳನ್ನು ಮುಂದುವರಿದ ಭೌತವಿಜ್ಞಾ ನದೊಡನೆ ಹೋಲಿಸಿ ಆತ ಬರೆದ 
_ ಎರಡು ಪುಸ್ತಕಗಳು Tao of Physics ಮತ್ತು ಗತ Point, ಇವು. ಬದ 
ಲಾಗುತ್ತಿರುವ ಹೊಸ ಪ ಟೆ ಫಹ ಮೌಲ್ಯ ಗಳ ಒಂದು ಇಣುಕು ನೋಟವನ್ನು 
ಕೊಡುತ್ತವೆ. | | 


ಈ ಚಿಂತನ ನಮ್ಮ ಇಂದಿನ po ಬಿಕ್ಕ ಟ್ಟುಗಳಿಗೆ ಉತ್ತರ ಕೊಡುವಂತಿದೆ. 
ಸದ್ಯದ ಸಂದರ್ಭದಲ್ಲಿ ಪ್ತ ಪ್ರಸ್ತು ಿತವಾಗಿದೆ. 


ಜುಲೈ-ಆಗಸ್ಟ್‌ ೧೯೯೦/೭೯ 


ಈ ಜುಲೆ ತಿಂಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆವಿ:ಯ ಅಧ್ಯಕ್ಷರು ಹಾಗೂ 
ಸದಸ್ಯರ ಅವಧಿ ಮುಗಿದಿದೆ. ಬಹುಮಾನ ಪ ಶಸ್ತಿಗಳನ್ನು ನೀಡುವುದಕ್ಕಿಂತ ಹೆಚ್ಚಿನ 


PS 
ಜ 


ದೇನನ್ನೂ ಅಕಾಡೆಮಿಗಳು ಮಾಡುವುದಿಲ್ಲ ಎಂಬ ಸೊಲ್ಲು ಈವರೆಗೆ ಕೇಳಿಸುತ್ತಿತ್ತು. 
ವಿಶ ಕನ್ನ ಡ ಸಮ್ಮೇಳನದ ನಂತರ ಕೆಲವು ಹೊಸ ಜವಾಬ್ದಾ ರಿಗಳನ್ನು ವಹಿಸಿಕೊಂಡ 
ರಾಜ್ಯ ಸಾಹಿತ್ಯ ಅಕಾಡೆಮಿ ಅವುಗಳನ್ನು ಅಚ್ಚು ಕಟ್ಟಾಗಿ ನಿರ್ವಹಿಸಿರುವದಲ್ಲದೆ, 
ಕೆಲವು ದೀರ್ಫಾವಧಿಯ ದೂರದ ೃಷ್ಟಿಯ ಯೋಜನೆಗಳನ್ನು ರೂಪಿಸಿ ಮುಂದೆ ಕೆಲಸ 
ಮಾಡುವವರಿಗೆ ಅನುಕೂಲವಾಗುವಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದೆ. ಈ 
ವರೆಗೆ ಕಂಡರಿಯದಿದ್ದಷ್ಟು ಮೌಲಿಕ ಪುಸ್ತಕಗಳ ಹಾಗೂ “ಭಾರತೀಯ ಸಾಹಿತ್ಯ 
ಸಮೀಕ್ಷೆ'ಯಂಥ ಬ ಹತ್‌ ಸಂಪುಟಗಳ ಪ್ರಕಟಣೆ, ವನಾರಾಟ ಹಾಗೂ ಪುಸ್ತಕ ಪ್ರಕಟಣ 
ಆವರ್ತಕ ನಿಧಿ, ಅಮೆರಿಕಾ ಕನ ಡ ಸಂಘಗಳ ಹಾಗೂ ಕನ್ನಡಿಗರ ವಿಶೇಷ ಬಹುಮಾನ 
ಯೋಜನೆ, "ಅನಿಕೇತನ'ಗಳ ಹಾಗೂ ವಾರ್ತಾಪತ್ರದ ಪ್ರಕಟಣೆ, ಸಾಹಿತ್ಯಿಕ ಕಿರು 
ಪತ್ರಿಕೆಗಳಿಗೆ ಪ್ರೋತ್ಸಾಹ ಧನ-ಇವು ಅಂಥ ದೂರದ ಷ್ಟಿಯ ಯೋಜನೆಗಳ ಸಾಲಿಗೆ 
ಸೇರುವಂಥವು. 


ಸದಭಿರ:ಚಿಯ ಓದಿನ, ದೀರ್ಫಾವಧಿಯ ಯೋಜನೆಗಳ ಪರಂಪರೆಯೊಂದನ್ನು 
ನಿರ್ಮಿಸಿರುವ ಡಾ| ಜಿ. ಎಸ್‌. ಶಿವರುದ್ರಪ್ಪ ಮತ್ತು ಅವರೊಂದಿಗೆ ಕೆಲಸ ಮಾಡಿದ 
ಅಕಾಡೆಮಿ ಸದಸ್ಯರಿಗೆ "ಸಂವಾದದ ಅಭಿನಂದನೆಗಳು. 


ನಾವು ಹೊಸ ಪುಸ್ತಕಗಳ "ಮೊದಲ ನೋಟವನ್ನು ಆರಂಭಿಸಿದಾಗಿನಿಂದ 
ಅನೇಕ ಲೇಖಕರು ತಮ್ಮ ತಮ್ಮ ಪುಸ್ತಕಗಳನ್ನು "ಮೊದಲ ನೋಟಿ'ಕ್ಕಾಗಿ ಕಳುಹಿಸು 
ತ್ತಿದ್ದಾರೆ. ಒಂದು ಸಂಚಿಕೆಯಲ್ಲಿ ಹೆಚ್ಚೆಂದರೆ ಹತ್ತು ಪುಸ್ತಕಗಳ "ಮೊದಲ ನೋಟ 
ವನ್ನು ಹಾಕಲು ಸಾಧ್ಯವಾಗುತ್ತದೆ. ಅದಕ್ಕಿಂತ ಹೆಚ್ಚಿನ ಪುಟಗಳನ್ನು "ಮೊದಲ 
ನೋಟ'ಕ್ಕೆ ಕೊಟ್ಟರೆ ಸಂಚಿಕೆಯ ಒಟ್ಟಾರೆ ಅಂದ ಏರುಪೇರಾಗುತ್ತದೆ. ಸ್ವೀಕಾರದಲ್ಲಿ 
ಪುಸ್ತಕಗಳ ಹೆಸರು ಬಂದ ನಂತರ "ಮೊದಲ ನೋಟ'ದಲ್ಲಿ ಬರುವ ಈ ಕ್ರಮವನ್ನು, 
ಅಸಮಾಧಾನವಿಲ್ಲದೆ ಒಪ್ಪಿ ಕೊಳ್ಳಬೇಕೆಂದು ಲೇಖಕ ಮಿತ್ರರನ್ನು ಕೇಳಿಕೊಳ್ಳು ತ್ತೇವೆ, 


ಪ್ರಾಯೋಗಿಕ ಚಂದಾದಾರರಾಗಿ ನಾವು ಪಟ್ಟಿ ಮಾಡಿ ಪುಸ್ತಕ ಕಳಿಸಿದವರಲ್ಲಿ 
ಅನೇಕರು ಚಂದಾ ಕಳಿಸಿ ಉತ್ಸಾಹದ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಹಿಂದೆಲ್ಲ 
ಸಂವಾದ ಬರುವುದು ತಡವಾದಾಗ ಕೆಲವರು ಸಹೃದಯರು ಪತ್ರ ಬರೆದು ನವ್ಯ್ಮೂ 
ತೊಂದರೆಗಳ ಬಗ್ಗೆ ವಿಚಾರಿಸಿಕೊಂಡಿದ್ದಾ ರೆ... ಇಂಥ ಸಹೃದಯ ಅಭಿಮಾನಿಗಳಿಗೆ 


ಸಂವಾದದ ಕೃತಜ್ಞತೆಗಳು. EE 


೮೦/ಸಂವಾದ 


